ಫೆ. ಆರ್‌. ಕುಮಾರಸ್ಥಾಮಿ 


ದೇವಸ್ಥಾನಾದಿ ಕಟ್ಟಿಡ ರೂಪಾರಿಯರು ಮತ್ತು ಅವರ ಕಾರ್ಯನಿಧಾನ 


ಕರ್ನಾಟಕದ ಒಳ ಹೊರಗಷ್ಟೇ ಅಲ್ಲದೆ ವಿದೇಶಗಳ 
ಲ್ಲಿಯೂ ಪ್ರಸಿದ್ಧವಾದ ನವಿರಾದ ಕುಸುರಿ ಕೆಲಸಕ್ಕೂ, 
ಅತ್ಯುತ್ತಮ ಕಲಾವಂತಿಕೆಗೂ ಹೆಸರಾದ ಬೇಲೂರಿನ ಚನ 


ಕೇಶವ ದೇವಸ್ಥಾನ, ಹಳೇಬೀಡಿನ 
ಇ 
೫ 


ಹೊಯ್ಸಳೇಶ್ವರ 

ದೇವಸ್ಥಾ ನ, ಸೋಮನಾಥಪುರದ ಕೇಶವ ದೇವಾಲಯ, 
ಗ ಸ ಡಿ ಇನೆ ನಿನಾದೆ 
ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮೀ ಗುಡಿಗಳಷ್ಟೇ ಅಲ್ಲದೆ 


ಇನ್ನೂ ಇತರ ನೂರಾರು ಪ್ರಾಚೀನ ದೇವಾಲಯಗಳು 
ಅಲ್ಲಲ್ಲಿಯೇ ಕನ್ನಡನಾಡಿನಾದ್ಯಂತ ಕಂಡುಬರುತ್ತವೆ 
ದೇವಸ್ಥಾನಗಳ ಸೌಂದರ್ಯಕ್ಕೆ ಕನ್ನಡದ ಜನಮನ ಎಷ್ಟು 
'ಆಶ್ಚರ್ಯಗೊಂಡಿತ್ತೆಂದರೆ ಅದು ಮನುಷ್ಯನ ರಚನೆ 
ಎಂಬುದನ್ನೇ ಮರೆಯಿತು; ಪವಾಡವನ್ನು ಹೆಣೆಯಿತು: 
ಸೇವಲ ಉದ್ಗಾರಗಳಲ್ಲಿ ಮೈಮರೆಯಿತು. 


ಮೊದಲಿಂದಂ ಕಳಶಂಬರಂ ಮೆರೆವ ನಾನಾ 
ಚಿತ್ರ ಪತ್ರಂಗಳಿಂ 

ಮುದಮಂ ಬೀರುವ ಭಾರತಾದಿ ಕಥೆಯಂ 
ಮೆಯ್ವೆತ್ತ ಕೂಟಂಗಳಿಂ 

ದಿದು ಪಾಂಚಾಳಿಕೆ ಕಳ್ಳ ಮೇರುಗಿರಿಯೋ 
ಪೇಳೆಂಬಿನಂ ವಿಭ್ರಮಾ 


ಸ್ನದಮಾಗಿರ್ಪದು ಮಲ್ಲಿಕಾರ್ಜುನ ದೇವರ 


೦ ನ್‌ 
...ದೇವಾಲಯಂ! 
ಎಂಬುದಾಗಿ ಮನುಷ್ಯನ ಮನಸ್ಸು ವಿಭ್ರಮೆಗೊಂಡಿತು. 
ಇದು. ಸಹಜವೇ ಆದರೂ ವಾಸ್ತವವನ್ನು ಮರೆಯ 


1 ಬಿ. ವೆಂಕೋಪಜರಾವ' : 


೧0೪ 


ಮೈಸೂರು ದೇಶದ ವಾಸ್ತುಶಿಲ್ಪ, ಪು. ೧೪೩ _ 


ಬಾರದು. ಈ ಎಲ್ಲ ಭ್ರಮೆಯ ತೊಗಟೆಯನ್ನು ಒಡೆದು 
ಬಿಡಿಸಿ ಇದರೊಳಗೆ ಇರುವ ಬೀಜಸದ್ಭಶವಾದ ಸತ್ಯವನು 
ಗುರುತಿಸಬೇಕು ಅಷ್ಟೆ ಕ 


ಈ ದೇವಾಲಯಗಳು '"ಪಾಂಚಾಳಿಕೆ' _ ಪಂಚಾಳರ 
-ಇಕೆ- ಪಂಚಾಳರ ಮಾಡುವಿಕೆಯು- ಅವರ ಕಲಾವಾತಶಿ 
ಕೆಯು "ಕಳ್ತು' 2» ಕಳಿತುನಾ ಪಕ್ವವಾಗಿ ಈ ಎಲ್ಲ ದೇವಾ 
ಲಯಾದಿಗಳ ರಚನೆಯಾಯಿತು ಎಂಬುದಂತೂ ನಿಜ. 
ದೇವಶಿಲ್ಪಿ ಮಯ ವಿಶ್ವಕರ್ಮನೇ ಬಂದು ಸೃಷ್ಟಿಸ 
ದಿದ್ದರೂ ವಿಶ್ವಕರ್ಮಮತೀಯರಾದ ಅನೇಕ ಕುಶಲ 
ಕಾರ್ಮಿಕರ ತೋಳುಗಳು ಶ್ರಮವಹಿಸಿ ಕಟ್ಟಿದವು. ಅವರ 
ಬೆರಳುಗಳು ಸೂಕ್ಷ್ಮವಾಗಿ ಬಿಡಿಸಿದವು. ಅವರ ಜಾಣ್ಮೆ 
ದುಡಿಯಿತು. ಇಂಥ ವಾಸ್ತುಶಿಲ್ಜಿಗಳನ್ನು ಗುರುತಿಸುವುದು 
ಈ ಶೀರ್ಷಿಕೆಯ ಉದ್ದೇಶ. 

ವಾಸ್ತುಶಿಲ್ಪಿಗಳು - ಎಂದರೆ ದೇವಸ್ಥಾನಗಳನ್ನು, 
ಮಂಟಪಗಳನ್ನು, ಗೋಪುರಗಳನ್ನು, ಮನೆ, ಅರಮನೆಗ 
ಛನ್ನು- ಒಟ್ಟಿನಲ್ಲಿ ಕಟ್ಟಡವನ್ನು ಕಟ್ಟಿದವರನ್ನು 
(8110685) ಎಂದು ಇಲ್ಲಿ ಮಿತಿಗೊಳಿಸಿಕೊಳ್ಳಬಹುದು. 
ಈ ವಿಷಯವನ್ನು ಪ್ರವೇಶಿಸುವ ಮೊದಲು ಕೆಲವು 
ಸಮಸ್ಯೆಗಳು ಎದುರಾಗುತ್ತವೆ. ಅವಾವುವೆಂದರೆ : ೧, 
ಶಾಸನದ ಒಡಲಿನಲ್ಲಿ ದೇವಸ್ಥಾ ನವನ್ನು 
ದಾನ ಬಿಟ್ಟ ವಿಷಯವಿರುತ್ತದೆ. 
ಓಜನ ಹೆಸರು ಮಾತ್ರ ಹೇಳಲಾಗಿರುತ್ತದೆ. ಇಂಥ ಕಡೆ 


ಇತಿಹಾಸ ದರ್ಶನ 


ಯಲ್ಲಿ ಈತನೇ ಶಾಸನದ ಒಡಲೊಳಗೆ ಹೇಳಲ್ಪಟ್ಟ ಗುಡಿ 
ಯನ್ನು ಕಟ್ಟಿದವನೋ ಅಥವಾ ಕೇವಲ ಶಾಸನವನ್ನು 
ಕಂಡರಿಸಿದವನೋ ಸಂಶಯ ಉಂಟಾಗುತ್ತದೆ.2 ೨. 


ಕೆಲವು ಕಡೆ ಗುಡಿಯ ಬರೀ ಗೋಡೆಯ ಮೇಲೆ (ವಿಗ್ರಹ` 


ಗಳ ಕೆಳಗಲ್ಲ್ಪ) ಅಲ್ಲಲ್ಲಿಯೇ ಕೆಲವು ಓಜರುಗಳ ಹೆಸರು 
ಮಾತ್ರ ಕೆತ್ತಲ್ಪಟ್ಟಿರುತ್ತದೆ. ಇಂಥ ಸಂದರ್ಭದಲ್ಲಿ ಈತನೇ 
ಆ ಗುಡಿಯನ್ನು ಅಥವಾ ಗುಡಿಯ ಆ ಭಾಗದ ಗೋಡೆ 
ಯನ್ನು ರಚಿಸಿದವನು ಎಂಬ ನಿರ್ಣಯಕ್ಕೆ ಬರುವುದು 
ಕಷ್ಟವಾಗುತ್ತದೆ. ೩. ಮತ್ತೆ ಕೆಲವುಕಡೆ ಶಿಲ್ಪಿಯು 
ತಾನು ಪ್ರಾಸಾದ ವಿಮಾನಾದಿಗಳನ್ನು ನಿರ್ಮಿಸುವುದರಲ್ಲಿ 
ನಿಷ್ಣಾತನೆಂದು ಹೇಳಿಕೊಂಡಿರುತ್ತಾನೆ. ಇದು ಇಲ್ಲಿ ಆಶ 
ತನ್ನ ಹೆಗ್ಗಳಿಕೆಯನ್ನು ಮಾತ್ರ ಹೇಳಿಕೊಂಡಿರುವಂತೆನ್ನಿಸು 


ತ್ತದೆ. ಆದರೆ ಆತನ ರಚನೆ ಯಾವುದು ? ಅವನು 
ಏನನ್ನಾದರೂ ರಚಿಸಿದನೋ ಇಲ್ಲವೋ ? ಎಂದು ಅನು 


ಹೀಗೆ ನಿರ್ಣಯ ತೆಗೆದುಕೊಳ್ಳಲು ಸದ್ಯಕ್ಕೆ ಸಾಧ್ಯ 
ವಾಗಿಲ್ಲದ ಇಂಥ ಅನೇಕ ಶಿಲ್ಪಿಗಳನ್ನು ಇಲ್ಲಿ ಎತ್ತಿಕೊಂಡಿಲ್ಲ. 
ನೇರವಾಗಿ “ದೇಗುಲಮಾನ್‌ ಮಾಡಿದ ಸೂತ್ರಧಾರಿ,” 
“ಲಕನಾಚಾರಿ ಮಾಡಿದ ದೇಗುಲ,”6 “ದೇವಾಲ್ಯ 
ತುಂಬುವಗೆಯ್ದು”,7 “ಗುಡಿಯ ಕಟ್ಟಿದಕೆ ಬಡಗಿ ಲಿಂಗೋ 
ಜಗೆ* ಎಂದು ನಿಸ್ಸಂಶಯವಾಗಿ ಈತ ದೇವಾಲಯ 
ವನ್ನೋ, ಮಂಟಪವನ್ನೋ, ಮನೆಯನ್ನೋ ಶತಟ್ಟಿದ್ದಾನೆ 
ಎಂದು. ಖಾತ್ರಿಯಾಗಿರುವ ರೂವಾರಿಗಳನ್ನು ಮಾತ್ರ 
ಇಲ್ಲಿ ಸದ್ಯಕ್ಕೆ ಗುರುತಿಸಲಾಗಿದೆ. 


ಕ್ಟ, ಶೈ ೭-೮ ನೆಯ ಶತಮಾನದಿಂದ ೧೮ನೇ ಶತ 


೫೮. ೫1, 11. 127 
5೮. 2೫1, 7. 19 


ಎಂ. ಅಣ್ಣಿಗೇರಿ (ಸಂ): ಪಟ್ಟದಕಲ್ಲ ಗುಡಿಗಳು, 
ಜ ೪ ೯ 


511. 12೭ (1), 0. 237, 7೫೦. 233 


2 
3 
ಣೆ 
5 ಎ. 
6 
7 
8 ೫೮. ೫1, 31. 42 


ಇ ಇಲ್‌ ಹ 
ಇರಿಹಾಸ ದರ್ಶನ 


ಎ. ಎಂ. ಅಣ್ಣಿ ಗೇರಿ (ಸಂ): ಐಹೊಳೆ : ಸಂಸ್ಕೃತಿ ಮ 
ಇ ಶಲ 


ಇನ್ಸ್‌ 


ಪು 
೫. ೪॥1, ಚೆಕ್ಕಬೆಮ್ಮತ್ತಿ, 0. 196, 240. 146 (ಪರಿಷ್ಕೃತ) 


ಮಾನದವರೆಗೆ ಸು. ೫೫.೬೦ ವಾಸ್ತುಶಿಲ್ಪಿಗಳು ಬೆಳಕಿಗೆ 
ಬರುತ್ತಾರೆ. ಕ್ರಿ.ಶ. ೧೨-೧೩ನೆಯ ಶತಮಾನದಲ್ಲಿ ಅಧಿಕ 
ಸಂಖ್ಯೆಯಲ್ಲಿ ಸಿಕ್ಕುತ್ತಾರೆ. ಇದಕ್ಕೆ ಮೊದಲು ಮತ್ತು 
ಅನಂತರದ ಅವಧಿಯಲ್ಲಿ ವಿರಳವಾಗಿ 


ಮಿನುಗುತ್ತಾರೆ. 


ಅಲಲಿಯೇ 
ಎ ಬು 


ಮಸ ಜಾಸು ಜೆ 
ಈ ಒಂದು ವಾಸ್ತು ಶಿಲ್ಪಿ ಪ್ರೇಣಯ 


ಲ್ಲಿ 

೧೧೨ 
ನ ಶತಮಾನದ ವಿರೂಪಾಕ್ಷ ಮತ್ತು ಪಾಪ 
ನಾಥ ದೇವಾಲಯಗಳನ್ನು ಕಟ್ಟಿದ ವಾಸ್ತುಶಿಲ್ಬಿಗಳಾದ 
ಶ್ರೀ ಗುಂಡನ್‌- ಅನಿವಾರಿತಾಚಾರಿ, ಆದಿತ್ಯ ಶ್ರೀಪಾದ 


ಇ) 

ಜ್ಹರ್‌ ಮೊಟ್ಟಮೊದಲಿಗರಾಗುತ್ತಾರೆ. ಈ 
ಗಳ ನಿರ್ಮಾಣದ ಆಧಾರದ ಮೇಲೆ, ಆ 
ನಿರ್ಮಾಣ ಕಾಲದಲ್ಲೋ ಹೆಚ್ಚು ಕಡಿಮೆ ಒಟ್ಟಾಗಿ ದುಡಿ 
ದಿರುವ ಇವರನ್ನೂ ಎಲ್ಲರನ್ನೂ ೮ನೆಯ ಶತಮಾನದವ 
ರೆಂದು ಪರಿಗಣಿಸಬಹುದು. ಪುನಃ ಇವರೊಳಗೆ ಕಾಲಾನು 
ಕ್ರಮಣಿಕೆಯನ್ನು ಗುರುತಿಸುವುದು ಕಷ್ಟವಾಗುತ್ತದೆ. 
ಪಟ್ಟದಕಲ್ಲಿನ ಈ ಗುಡಿಗಳಲ್ಲಿ ದುಡಿದ ಈ ಶಿಲ್ಪಿ ಸಂದೋ 
ಹವು ತಮಿಳುನಾಡಿನ ಕಂಚೀಪುರದಿಂದ ಕರೆತರಲ್ಪಟ್ಟವ 
ರಾಗಿರಬೇಕು9 ಎಂಬ ಅಭಿಪ್ಪಾಯವೂ ಉಂಟು. 


ಶ್ರೀ ಗುಂಡನ್‌ ಅನಿವಾರಿತಾಚಾರಿಯ ಉಲ್ಲೇ 
ಖವು ಎರೂಪಾಕ್ಷ ಗುಡಿಯ ಹತ್ತಿರವಿರುವ ಅರ್ಧ ಮಂಟ 
ಪದ ಎಡ ಕಂಬದ ಮೇಲಿದೆ. ಪ್ರಿಥ್ವೀವಲ್ಲಭ ಚಾಳುಕ್ಕ 
ವಿಕ್ರಮಾದಿತ್ಯನ ಮಹಾದೇವಿ ದೇಗುಲ(ಲೋಕೇಶ್ವರ 
ಗುಡಿ)ವನ್ನು ಸೂತ್ರಧಾರಿಯಾದ ಗುಂಡ-ಅನಿವಾರಿತಾ 
ಜಾರಿಯು ಮಾಡುತ್ತಾನೆ. ಆದ್ದ ರಿಂದ ಈತನಿಗೆ “ಪೆಜ್ಜೆ ೯ 


ಕಲೈ, ಪು. ೧೭೨, ಸ. ೪೬ 
೨ 


೭೦, ಸ 


೧೧೫ 


ಜಪು' ಎಂಬ ಪಟ್ಟವನ್ನು ಕಟ್ಟೆ "ತ್ರಿಭುವನಾಚಾರಿ' ಎಂಬ 
ಬಿರುದನ್ನು ಕೊಟ್ಟು ಗೌರವಿಸುತ್ತಾರೆ 


ಶ್ರೀ ಸರ್ವಸಿದ್ಧಿ ಆಚಾರಿ ಮತ್ತೊಬ್ಬ ಅಷ್ಟೇ 
ಮುಖ್ಯನಾದ ಶಿಲ್ಪಿ. ಈತನ ಉಲ್ಲೆ ೇೀಖವು ಅದೇ ಗುಡಿಯ 
ಅದೇ ಮಂಟಪಣ ಬಲಕಂಬದ ಮೇಲಿದೆ, ಅದೇ ಜಾಳುಕ್ಕ 
ವಿಕ ಶ್ರಮಾದಿತ್ಯ ಮಹಾರಾಜನು ತಮಿಳುನಾಡಿನ ಕಂಚಿಯ 
ಪಲ್ಲವರನ್ನು ಮೂರು ಸಾರಿ ಗೆಲ್ಲುತ್ತಾನೆ. (ಹೀಗೆ ಗೆದ್ದ 
ಸಂದರ್ಭದಲ್ಲಿಯೇ ಆ ಶಿಲ್ಪಕಲಾ ಕೇಂದ್ರವಾಗಿದ್ದ ಕಂ 
ಯಿಂದ ಈ ಶಿಲ್ಪಿಗಳನ್ನು ಮೆಚ್ಚಿ ಅಲ್ಲಿಂದ ತನ್ನ ಜೊ 
ಯಲ್ಲಿ ಇಲ್ಲಿಗೆ ಕ ರದುಕೊಂಡು ಬಂದಿರಬೇಕು, ಆದಿ 

ಯದ ಸ್ಮರಣಾರ್ಥ ಅವನ ಮಹಾರಾಣಿಯಾದ ಲೋ 

ಚಾ ತನ್ನ ಹೆಸರಿನಲ್ಲಿ ಲೋಕೇಶ್ವರ ದೇವಾ 
ಲಯವನ್ನು ಕಟ್ಟಿಸುತ್ತಾಳೆ. ಆ ಗುಡಿಯನ್ನು ಕಟ್ಟಿದ ಈ 
ಸೂತ್ರಧಾರಿಯಾದ ಸರ್ವಸಿದ್ಧಿ ಆಚಾರಿಗೆ ಮರು ಸಾರಿ 
“ಪೆಜ್ಜೆ ೯ಜತಿಪು' ಎಂಬ ಒಂಡು ಬಗೆಯ ಸನ್ಮಾನವನ್ನು 
ಮಾಡುತ್ತಾ ರೆ ಸ ಮೂರ್ತಿಶಿಲ್ಪ ಮತ್ತು ವಾಸ್ತು 


ಎಂ 


ರ 


4ರ 


ತೆ 
48ಜ 


ಟುಂಚೂ, ವಾಸ್ತು. ಪ್ರಾಸಾದ, ಯೋಗಾಸನ, ಶಯನ 
(ಮಂಚ) ಮೊದಲಾದವುಗಳನ್ನು ತಯಾರಿಸುವುದರಲ್ಲಿ 
*“ಮಣಿಮಕುಟ. ಚೂಡಾಮಣಿ' ಎಂದೂ ಈ ಶಾಸನವು 
ಇವನ ಬಗ್ಗೆ ಹೆಮ್ಮೆ ಪಡುತ್ತದೆ. “ತೆಂಕಣ ದೆಸೆಯಾ 


ಸೂತ್ರಧಾರಿ' ಎಂದು ಕೂಡಾ ಹೇಳುತ್ತದೆ. ಇದನ್ನು 
ಕೆಲವು ವಿದ್ವಾಂಸರು ಇವನು ಕರ್ನಾಟಕದ ದಕ್ಷಿಣ ಭಾಗ 


ಲಾಗಿದೆ ಎಂದು ಹೇಳಿದರೆ, ಮತ್ತೆ ಕೆಲವರು ದೇವಸ್ಸಾನದ 
ಪಕ್ಷಿಣ ಭಾಗವನ್ನು ಈತನೇ ಮಾಡಿದವನು ಎಂಬ ಅರ್ಥ 
ಏರಬೇಕು ಎಂದು ತಿಳಿಯುತ್ತಾರೆ, 


೫ 


ಅಲ್ಲೆ ೀ ನಂದಿಮಂಟಪದ ಹೊರ 
ಪೋಡೆಯೆ ಮೇಲೆ ಮತ್ತೊಂದು ಶಾಸನವಿದೆ. ಇದು 


೧0೬ 


ಇಲ್ಲಿ ಗಮನಿಸಬೇಕಾದ ಒಂದು ಅಂಶವೇನೆಂದರೆ, 
ಶ್ರೀ ಗುಂಡ ಅನಿವಾರಿತಾಚಾರಿ ಮತ್ತು ಸರ್ವಸಿದ್ಧಿ 
ಆಚಾರ್ಯ-.ಈ ಇಬ್ಬರು ಅತ್ಯಂತ ಮುಖ್ಯರಾದ ಸ್ಥ ಪತಿ 
ಗಳಾಗಿದ್ದು, ಈ ಇಬ್ಬರ ಬಗ್ಗೆಯೂ ಒಂದೇ ಸ್ಥ ಳದ 
ಎಡ-ಬಲ ಕಂಬಗಳ ಮೇಲೆ. ಶಾಸನಗಳಿದ್ದು ಈ 
ಇಬ್ಬರೂ ಆದೇ ಲೋಕೇಶ್ವರ ಗುಡಿಯನ್ನು ಮಾಡಿದು 


ದಾಗಿಯೂ, ಈ ಇಬ್ಬರಿಗೂ ಮೂರುಸಾರಿ ಪೆ ಪೆರ್ಜ್ಜೆ ೯ರವು 
ಎಂಬ ಪಟ್ಟವನ್ನು ಕಟ್ಟಲಾಯಿತು ಎಂದೂ ಹೇಳಲಾಗಿದೆ. 


ಅಂದರೆ ಇವರಿಬ್ಬ ರೂ. ಸಮಾನ ಸಾಮರ್ಥ ವನ್ನು, 

ಗೌರವವನ್ನು, ಡಿ ನಿರ್ಮಾಣಕಾರ್ಯದಲ್ಲಿ ಸಮಾನ 
ಸ್ಮ ನ.ಮಾನವನ್ನು ಹೊಂದಿದ್ದು » ಒಂದೇ (ಲೋಕೇಶ್ವರ 
ಗುಡಿ) ಗುಡಿಯ. ಕೆಲಸದಲ್ಲಿ ಭಾಗವಹಿಸಿದ್ದರೆ ನ, ಬಹುಶಃ 
ದಕ್ಷಿಣದ ಭಾಗವನ್ನು 
ಉತ್ತರದ ಭಾಗವನ್ನು ಮಾಡಿರಲಿಕ್ಕೆ ಸಳ ವಿದೆ. 


ಹಂಚಿಕೊಂಡು ಒಬ್ಬ 


ಈ ಪ್ರಧಾನರಿಬ್ಬರ ಜೊತೆಗೆ ಇತರ ಕೆಲವು ಪುಟ್ಟ 
ಶಿಲ್ಪಿಗಳೂ ಇಲ್ಲಿ ಕೆಲಸ ಮಾಡಿದ್ದಾರೆ. ಆದಿತ್ಯ ಶ್ರೀಪಾದ 
ಪುತ್ರನ್‌12 ಎಂಬ ಶಿಲ್ಬಿಯು. ಅದೇ ಗುಡಿಯ 
“ಮೇಲ್ಗಂಡು ಛತ್ತನ್ನು ಮಾಡಿದ್ದಾನೆ. ಇವನಿಗೆ ಯಾವ 
ಬಿರುದು ಬಾವಲಿಗಳೂ ಇಲ್ಲ. ಈತನು ಸಕರೇಸಿವಾದಿಗಳು 


ಎಂಬವರ “ಪಾದಧೂಳಿ' (ಎಶಿಷ್ಯ)ನಾಗಿದ್ದನು. 
ಈ ವಾಸ್ತು ಶಿಲ್ಪಿ ಪ್ರಧಾನರ ಜೊತೆಯಲ್ಲಿ ಇದೇ 


ಗುಡಿಯ ಮೇಲೆ ಕೆಲಸ ಮಾಡುವ ಮತ್ತೊಂದೆರಡು 


ಮೂರು ಸಣ್ಣ ಶಿಲ್ಜಿಗಳೆಂದರೆ ದಾಮೋದರ. ಬಲ 
ದೇವ.1* ಬಲದೇವರ ಮಗ "ತಗನ ಪರಿಸಾಗರ' (?)15 


ಭೊದಲಾದವರು. ಇವರು ಇಲ್ಲಿ ಕೇವಲ ಮೂರ್ತಿಶಿಲ್ಲಿ 

ಗಳಾಗಿದ್ದಾರೆ. (ಇವರ ವಿಷಯವನ್ನು ಮುಂದೆ 
9 ಎ.ಪಿ. 

ಕೊಟ್ಟಿದೆ), 


ಇತಿಹಾಸ ದರ್ಶನ 


ರೇವಡಿ ಒವಜ್ಜರ್‌,16 ಈತನು ಆದೇ ಪಟ್ಟದಕಲ್ಲಿ 

ನಲ್ಲಿ ಅದೇ ಕಾ ಲದಲ್ಲಿ ಆದರೆ ಪಕ್ಕದ ಮತ್ತೊಂದು ದೇವ 

ಸ್ಥಾನವಾದ ಪಾಪನಾಥಗುಡಿಯಲ್ಲಿ ದುಡಿದ ವಾಸ್ತುಶಿಲ್ಪಿ. 

ಈ ಗುಡಿಯ ಆಗ್ಲೇಯದ ಮೂಲೆಯಲ್ಲಿರುವ ಶಾಸನವು 

ಇವನ ಗುರು 

ಮೇಲಿನ ವಿರೂಪಾಕ್ಷ ಗುಡಿಯಲ್ಲಿ ದುಡಿದು ಪಟ್ಟ ತ್ವಬಂಧ 

ನಾದ ಸೂತ್ರಧಾರಿ ಸರ್ವಸಿದ್ಧಿ ಆಚಾರ್ಯ ಅದಾರೋ ಶಿಲೆ 

ವವನ ಮೊಮ್ಮಗ ಈ ರೇವಡಿ ಒವಜ. 

ಇವನು ಈ ಗುಡಿಯ ದಕ್ಷಿಣ ಭಾಗವನ್ನು ಮಾಡಿರುತ್ತಾನೆ 
ಅಥವಾ ದಕ್ಷಿಣ ದೇಶದಿಂದ ಬಂದವನಾಗಿದ್ದಾನೆ.' 


ದಾದ ಗಲ್ಲಿ ಪೊೋೊವಟ್ಟು ಜಾನ ಇ ಇಪ 
ಇವನನ್ನು ಪರಿಚಯ ಮಾಡಿಕೊಡುತ್ತದೆ. 


ಶಿಲ್ಪಿಗಳನ್ನು ಬಿಟ್ಟರೆ 
ಅನಂತರ ವಾಸ್ತುಶಿಲ್ಪಿಯನ್ನು ಭೇಟಿಯಾಗುವುದು, 
ಚಿಕ್ಕಬಳ್ಳಾಪುರ ತಾಲ್ಲೂಕು ನಂದಿ ಗ್ರಾಮದ ಭೋಗ 
ನಂದೀಶ್ವರದ ಗುಡಿಯಫ್ಲಿ, ಕ್ರಿ.ಶ. ೮೮೦ರಲ್ಲಿ... ಈತ 
ಗೆ ೧ ಆ 
“ಪಳಿಯಣ'1? ಎಂದು. 


ಪಾಲಿ ಇ, ಗಾ ಬ್ಲಾ 
ಇವನು ಖನೂರ್ಬಾಚಾರಿ 


ಎನ್ನುವವನ ಮಗ. ನಂದೀಶ್ವರ ಗುಡಿಯ ಗೋಪುರ 
ಇವನ ಕೃತಿ, ಧರ್ಮಶಕ್ತಿ ಪಂಡಿತ, ಗೌಡುಗಳು ಮತ್ತಿ 
` ತರರ 


ಸಮಕ್ಷಮ ತನ್ನ ಕೃತಿಗೆ ಪ್ರತಿಯಾಗಿ ಸ್ವಲ್ಪ 
ಭೂಮಿಯನ್ನು ಪಡೆಯುತ್ತಾನೆ. 

ಚಂದ್ರಶೇಖರನೆಂಬ18 ವಾಸ್ತುಶಿಲ್ಲಿಯು 'ಬಿದಿ 
ಚೋರರಸರ” ದೇವಾಲಯವನ್ನು ಬಹುಶಃ ಈಗಿನ 


೧೧ 
ವೈಕುಂಟವಾಸಿಯಾದದ್ದ ರಿಂದ ತನ 1 


ಮಗನ ಹೆಸರಿನಲ್ಲಿ ದಡಿಗೇಶ್ವರ ಎಂದು ದೇಗುಲವನ್ನು 
ಕಟ್ಟಿಸುತ್ತಾನೆ... ಈ ದೇಗುಲವನ್ನು ಗಂಗಾಚಾರಿಯು19 
ಮಾಡಿಕೊಡುತ್ತಾನೆ. 


೧೦ನೆಯ ಶತಮಾನದಲ್ಲಿ ಬಮ್ಮೋಜ,20 ಮಾಣಿಕ 
ಪೊಯ್ಸಳಾಚಾರಿ2!: ಮತ್ತು ಲಕನಾಚಾರಿ22.ಎಂದು 
೪ ಮಂದಿ ವಾಸ್ತುಶಿಲ್ಪಿಗಳು ಸಿಕ್ಕುತ್ತಾರೆ. ಇವರ ಕಾಲ 
ಕ್ರಮವಾಗಿ ಕ್ರಿ.ಶ. ೧೦೩೩, ೧೦೬೩ ಮತ್ತು ೧೦೯೪. 
ಬಮ್ಮೋಜನು ಸೊರಬ ತಾಲ್ಲೂಕಿನಲ್ಲೂ, ಮಾಣಿಕ 
ಹೊಯ್ಸಳಾಚಾರಿಯು ಮೂಡಗೆರೆ ತಾಲ್ಲೂಕಿನಲ್ಲೂ, 
ಲಕನಾಚಾರಿಯು ಚಿಕ್ಕಬೆಮ್ಮತ್ತಿಯಲ್ಲಿಯೂ ಕೆಲಸ ಮಾಡು 
ಬಮ್ಮೋಜನು ದೇವಸ್ಥಾನದ ಸ್ಮಾನಪತಿಗಳು 
ಪ್ರಮುಖರು ಹೇಳಿದ್ದರಿಂದ ಇವನು ರಾಮ 
ಲಿಂಗಗುಡಿಯನ್ನು ಕಟ್ಟುತ್ತಾನೆ. ಈತನ ತಂದೆ ಪೊಯ್ಸಳಾ 
ಚುರಿ. ಬಹುಶಃ ಈತ ಮಾಣಿಕ ಎಂಬ ಊರಿಗೆ ಸೇರಿ 
ನು, ಇವನು ತಾನು ವಿದ್ಯಾವಂತನೆಂದು ಹೇಳು 
ತ್ತಾನ. ಈತನ ವಿನಯ ಮೆಚ್ಚುವಂಥಾದ್ದು. ಸಾಮಾನ್ಯ 
ವಾಗಿ ಈ ಕಲಾವಿದ ಓಜುಗಳು ಶತ್ರುರೂವಾರಿಗಳ ಗಂಡ, 
ಮತ್ಸರಪಡುವ ರೂವಾರಿಗಳಿಗೆ ಭೇರುಂಡ ಎಂದು 
ಮುಂತಾಗಿ ಹೇಳಿಕೊಳ್ಳುವುದು ವಾಡಿಕೆ, ಆದರೆ ಈತ 
ತನ್ನನ್ನು "ಉಳಿಬಳ್ಳಿಯನ್ನು ಹಿಡಿದು ಕೆಲಸ ಮಾಡುವ 
ಶಿಲ್ಪಿಗಳ ಶಿಷ್ಯ' ಎಂದೆಂದು ಹೇಳುತ್ತಾನೆ. ಈತ ವಿನಯ 
ಶೀಲನಿರಬೇಕು, ಈತ ಒಂದು ಜಿನಬಸದಿಯನ್ನು ರಚಿಸು 
ತ್ತಾನೆ. ಕ್ರಿ.ಶ, ೧೦೭೯ರಲ್ಲಿ ಸಾಗರ ತಾಲೂಕಿನ ಶಾಸನ 
ವೊಂದು ಹೇಳುವ ಪ್ರಕಾರ ಕಾಮೋಜ ಎಂಬ ಶಿಲ್ಪಿಯು 
ಒಂದು ದೇವಸ್ಥಾನವನ್ನು ಕಟ್ಟಿ ಶಿಕೊಡುತ್ತಾನೆ, ಲಕನಾಚಾರಿ 
ಎಂಬ ಮತ್ತೊಬ್ಬ ಶಿಲ್ಪಿಯು ಶೆಟ್ಟಿ ಯೊಬ್ಬನು ಪಲ್ಲ 


ವೇಶ್ಚರ ಗುಡಿಯನ್ನು ಕಟ್ಟಿಸಲಾಗಿ ಅವನ ಮೊಮ್ಮಗಳು 
೦ ರ 


16 ಎ. ಎಂ. ಅಣ್ಣಿಗೇರಿ: ಪಟ್ಟದಕಲ್ಲ ಗುಡಿಗಳು, ಪು ೮೨, ಸರ 


17 80. 2್ರ, 6%. 26 
18 8೫0೮. ೫11, ॥. 45 

19 ಔಟ, 1%, 114. 75 

20 ೫೮, ೫11, 50. 184 

21 ೫೮. ೫1, 118. 13 

22 8೮. ೫11, ಚಿಕ್ಕಬೆಮ್ಮತ್ತಿ, ೧. 196, 7೫0. 146 
23 ಲಿ. 31111, 5೩. 109 


ಇತಿಹಾಸ ದರ್ಶನ 


೧೧೭ 


ನಂದಿಮಂಟಪ, 


ಅದಕ್ಕೆ ಭೈರವ ಮತ್ತು ನಂದಿಯ 


ಈ ಸಂದರ್ಭದಲ್ಲಿ ಈ ಶಾಸನ ಲಕನಾಚಾರಿಯು ದೇಗುಲ 
ನ್ನು ಮಾಡಿದುದಾಗಿ ಹೇಳಿದೆ. ಈ ಲಕನಾಚಾರಿಯೇ 
ಇತರ ಕೆಲಸಗಳನ್ನು ಮಾಡಿರಲಿಕ್ಕೆ ಸಾಕು. 
ಎಬೋಜ-2*ನೆಂಬ ಕುಶಲಕರ್ಮಿಯು ಕ್ರಿ.ಶ. 
೧೧೦೪ರಲ್ಲಿ ತರೀಕೆರೆ ತಾಲ್ಲೂಕು ಶಿವನೆ ಹೋಬಳಿ ಬಂಕನ 
ಕಟ್ಟೆ ಗ್ರಾಮದ ಬಂಕೇಶ್ವರ ದೇವಸ್ಥಾನವನ್ನು ಮಾಡು 
ತ್ತಾನೆ, ಇದನ್ನು ಮಾಡಿಸಿದ ಕೆಲವು ಗೌಡುಗಳು 
ಎಬೋಜನಿಗೆ ಗದ್ದೆ ಕೊ ೧೦ನ್ನು ಬಿಟ್ಟುಕೊಡುತ್ತಾರೆ. 
ಇವನ ಜೊತೆಯಲ್ಲಿ ಬಿಲೋಜನೆಂಬ ಶಿಲ್ಪಿಯೂ ದುಡಿ 
ದಿರಬೇಕು. ಇವನಿಗೆ ಖ। ಗದ್ದೆ ಯನ್ನು ಕೊಟ್ಟಿರುತ್ತಾರೆ. 
ಥವಾ ಈತ ಈ ಶಾಸನವನ್ನು ಕೊರೆದ ಕಂಡರಿಣೆಕಾರ 
ನಿದ್ದಿರಲೂಬಹುದು. 


4 


ಇಕುಲೋಜ/ಇಕ್ಕುದ ;25 ಈ ಹೆಸರು ೪ 


ಶಾಸನಗಳಲ್ಲಿ ಉಲ್ಲೇಖಗೊಂಡಿದೆ ; 
೧... "ಸರಸ್ವತೀ ಗಣದಾಸಿ ಭುಗೋಜನ ಪ್ರತ್ರ 
ಇಕುಲೋಜ.' 
೨... "ಖಣ್ಣ್ಬರಿಸಲು ಕೇಣಕ್ಕುದನೆ ಬಲನ್‌.' 
0 ಸ ಓಗಿ] 
೩... "ಸರಸ್ವತೀ ಗಣದಾಸಿ ಬೆಂಗೋಜನ ಪುತ್ರ 
ಇಕ್ಕುಡಾಚಾರಿ.' 


24 
ಕ್‌ 
€॥ 
೮) 


೪. ಚೆಂಗೋಜರ ಈಂತಿನಿಬರ ಕೆಲ 


ಡೋಜನ ಬರಪ.' 


ಪತನ ತಂದೆಯ ಹೆಸರನ್ನು ಕುರಿತಂತೆ ಇರುವ 
ವ್ಯತ್ಯಾಸವನ್ನು ಅಕ್ಷರ ಸ್ಟಾಲಿತ್ಯವೆಂದು ತಿಳಿಯವುದಾದರೆ- 
ಘೂ ನಾಲ್ಕೂ ಶಾಸನಗಳಲ್ಲಿ ಕೆಲಸ ಮಾಡಿದ ಇಕುಡಾ 
ಬಾರಿಯು ಒಬ್ಬನೇ ಆಗಿದ್ದಾನೆಂದು ತಿಳಿಯಲು ಅಡ್ಡಿಯಿಲ್ಲ 


ಇವನ ತಂದೆಯನ್ನು “ಬೆಂಗೋಜ" ಎಂದು ಇಟು ಕೊಳ 
೦ 


24 ೫೮. ೫, 7೬. 62 


ಬಹುದು... ಮೊದಲಿನ ಮೂರು ಶಾಸನಗಳೂ ಕ್ರಮ 
೧೧೦೭, ೧೧೧೩, ೧೧೨೪ರಲ್ಲಿ ದಾವಣ 

ತಾಲೂಕಿನಲ್ಲಿಯೇ ರಚನೆಯಾಗಿವೆ. ಆದರೆ ನಾಲ್ಕನೆ 
ಯದು ಮಾತ್ರ ೧೮ ವರ್ಷಗಳ ಅನಂತರ ಕ್ರಿ.ಶ. ೧೧೪೨ 
ಕೆರೆ. ತಾಭೂಕಿನಲ್ಲಿ ರಚನೆಯಾಗಿದೆ, ಆದರೂ: 
ಒಬ್ಬ 5 ುನುಷನ ಜೀವನಾವಧಿಯೊಳಗೇ ಬರುತ್ತದೆ 
ಯಾದ್ದರಿಂದಲೂ, ಬೇರೆ ಕೆಲವಾರು ಶಿಲ್ಪಿಗಳು ವಲಸೆ. 


ಹೋಗಿರುವುದಕ್ಕೆ ಉವಾಹರಣೆಯಿರುವುದರಿಂದಲೂ 
ಇ 
ಈತನು ಅರಸೀಕೆರೆಯ ಬಳಿಗೆ ಬಂದಿದ್ದನೆಂದೂ ತಿಳಿಯ 
ತು ಎಂ ತು ತಾತ ಇತಿ 
ಣು ಕ್‌ 


ಸಿ ಗ ೨೩ ಎಂ ಧ್‌ ಗೊಂದು ಮು ಕಟ್ಟು 
ಕಟೆದಿರುವಲ್ಲಿ ಚೆಂಗೋಜನೆನ್ನುವವನು ಗುಡಿಯ: ಕಟ್ಟು 
ಹ ಹ ದು ಪರತ ಹುನ್‌ ಇಂದ 
ತಾ.ಸೆ. ಈ ಜೆಂಗೋಜನು ಬಹುಶಃ ಈತನ ತಂದ 


ಹು 


ಮೊದಲಿನ ಎರಡು ಮತ್ತು ಕೊನೆಯ ಒಂದು 


ದ ದಿ 

ಶಾಸನದಲ್ಲಿ ಈತ ಶಾಸನವನ್ನು ಕಂಡರಿಸಿಕೊಡುತ್ತಾನೆ. 
೧೨ 

ಇ 7 ಇ ಭ್‌ 

ಬರೀ ಶಾಸನವನ್ನು ಕಂಡರಿಸುವುದಷ್ಟೆ ಆಲ್ಲದೆ ಒಂದು. 


- ಕಡೆ ಈತನು ಎರಡು ದೇವಾಲಯಗಳನ್ನು ಮಾಡುತ್ತಾನೆ. 


(ಇಲ್ಲಿ ಕೂಡ ಈತನು ತಾನೇ ಶಾಸನವನ್ನೂ ಕಂಡರಿಸು 
ತ್ತಾನೆ). ಇವನು ಸರಸ್ವತಿ ಗಣದಾಸಿ ಗುಂಪಿಗೆ ಸೇರಿದ 


ಕೃತಿಗಳು-೪ ಶಿಲಾ ಶಾಸನಗಳು. 
ತ ದಾವಣಗೆರೆ ತಾಲ್ಲೂಕಿನ 
ನಲ್ಲಿಯೇ ಬರುವ ಹೂವಿನಮಡಗು, ಕೊಡಗನೂರು: 
ಮತ್ತು ಕಬೂರು ಎಂಬ ಒಬ 
ಚನೆ ಮಾಡಿಕೊಡುತ್ತಾನೆ. ಕೊನೆಯದನ್ನು ಅರಸೀಕೆರೆ: 
ತಾಲೂಕು ಕೆಲ್ಲಂಗೆರೆಯಲ್ಲಿ ಕಂಡರಿಸುತ್ತಾನೆ, ಈತನ 
ಎಲ್ಲ ಶಾಸನಗಳ ನ 
ಬರುತ್ತವೆ. 
ಶಾಸನಗಳೂ ಕನ್ನಡದಲ್ಲಿವೆ. ಈಶ ವಿದ್ಯಾವಂತ, ಅಕ್ಷರಸ್ಥ. 
ಈತನಿಗೆ ತನ್ನ ವೃತ್ತಿಯನ್ನು ಚೆನ್ನಾಗಿ ಮಾಡಬೇಕೆಂಬ 


ಪರಿಜ್ಲಾನವಿತ್ಕು. 
ಭ್ಯ ಠಿ 


30 
ಲ್ಪ 
ಲ್ವ 
೪ 


25 ೫೮. 3೮1, 28. 128, 149, 155; ೫೮. ೪೫, ಓಊ. 


೧೧೮ 


ಇತಿಹಾಸ ದರ್ಶನ: 


«ಪೊಕ್ಟಳು ತಲೆಕಟ್ಟು ಮನನ ಕರದವಯವಮನ 
ಜೆ ಬ ಹ 

ಅಂದು ಖಂಣ್ಣರಿಸಲು ಕೇ ಇಕ್ಕುದನೆ ಬಲ್ಲನಜಕಯ 
ಕ ಸುತಿರ್ಕ್ಕುಂ”.ಎಂಬ 


ಭ್ರ 
೨೧ 
೦ 
ಲ್ಲ 
ಲ 
ಬ 
ತ 
ತ 
ಲ) 
ಲ 
(1 
ಕ್ಷ 
ಣಿ 
ಕೆ 


ವಾಗಿದೆ.ಮಹಾಪ್ರಾಣಾಕ್ಷರ 
ಕಟ್ಟು_-ಮೊದಲಾದ ಅಕ್ಷರದ ಬೇರೆ ಬೇರೆ ಅಂಗಾಂಗ 
-ಗಳನ್ನು ಸರಿಯಾಗಿ ತಿಳಿದುಕೊಂಡು ಅವನ್ನು ಶಿಲೆಯ 


ಹೊಗಳುತ್ತಿತ್ತು. ಈತ ಸ್ರ 
ನಾಗಿದ್ದ. 

ಇಲ್ಲಿ ಗಮನಿಸಬೇಕಾದ ಒಂದು ಅಂಶವೇನೆಂದರೆ 
ಇಷ್ಟು ಚನ್ನಾಗಿ ಬರೆಯುವುದನ್ನು ಕಲಿತವನಾಗಿದ್ದರೂ 


ಕೂಡ ಇವನ ಜೊತೆಯಲ್ಲಿ ಶಿಲಾಫಲಕದ ಮೇಲೆ ಬಳಪ 
ದಿಂದ ಬರೆಯುವ ಲಿಪಿಕಾರನು ಮಾತ್ರ ಬಂದೇ 
`ಬರುತ್ತಾನೆ. ಇದರಿಂದ ನಮಗೆ ಸ್ಪಷ್ಟವಾಗುವ ವಿಷಯ 
ವೇನೆಂದರೆ ಕವಿ, ಲಿಪಿಕಾರ, ಕಂಡರಣೆಕಾರ ಈ 
ಮೂವರೂ ಸೇರಿ ಒಂದು ಶಾಸನವನ್ನು ರಚನೆ ಮಾಡ 
: ಬೇಕೆಂಬುದು ಆಗಿನ ಕಾಲದ ಒಂದು ಪದ್ಧತಿ (೫೦೦6€- 
€19) ಆಗಿದಿತೆಂದೆನ್ನಿಸುತ್ತದೆ. ಈತನ ಮತ್ತೊಂದು 
' ಮುಖ್ಯವಾದ ಸಾಧನೆಯೆಂದರೆ ಈತ ಎರಡು ದೇವಸ್ಥಾನ 
ಗಳನ್ನು ಮಾಡಿರುತ್ತಾನೆ. ಹೀಗೆಂದು ಈತ ಒಂದೇ ಕಡೆ 
ಹೇಳಿದ್ದಾ ನೆ ಈ ಗುಡಿಗಳಾವುವೆಂಬುದೇನೂ ತಿಳಿಯುವು 
ದಿಲ್ಲ. ದಾವಣಗೆರೆ ತಾಲ್ಲೂಕು ಕಬ್ಬೂರು ಗ್ರಾಮದಲ್ಲಿರುವ 
ಕಲ್ಲೇಶ್ವರ ದೇವಸ್ಥಾನವೇ ಈತನು ಕಟ್ಟಿದ ೨ ಗುಡಿಗಳಲ್ಲಿ 
ಒಂದಾಗಿರಬೇಕು. 

ಮಲ್ಲೋಜ-ಮಾಣಿಯೋಜ :26 ಈತ ಗಮ 
ನಾರ್ಹ ಸ್ವಪತಿ. ಬಹುಜನ ಪ್ರಸಿದ್ಧವಾದ ದೊಡ್ಡಗದ್ದ 
ಳ್ಳಿಯ ಮಹಾಲಕ್ಷಿ ಯ. ದೇವಸ್ಥಾನವನ್ನು ನಿರ್ಮಿಸಿದ 
ಮಲ್ಲೋಜ.ಮಾಣಿಯೋಜ, ಮಹಾಲಕ್ಷ್ಮೀ 


೧೨ 


| 
ಇಡ 


ಗ 


ತೆ 


ಸ್ನಾನದ ಎಲ್ಲ ಕಲಾವಂತಿಕೆ, ಸೊಗಸುಗಾರಿಕೆಯೂ 


ಆ. ಓಟ 
ಗ 


ತಿ 
1 
ತ 
ದು 
6 
(ಟಿ 
3 
ಜ್ರ 
1ಡಿ 
ತ 


ಡು ಇದಿ 2 
ಸಲ್ಲುತ್ತದೆ. ಈತನ ಕಾಲ ಕ್ರಿ.ಶ, 


26 ೫80. 1, 117. 149 


೧೧೧೩. ಈತನು ತಾನು “ವಿಶ್ವಕರ್ಮ ನಿರ್ಮಿತ ಸುಭಾ 
ಹಿಶನು? ಎಂದು ಹೇಳಿದ್ದಾನೆ. ಈ ಗುಡಿಯನ್ನು ಕಟ್ಟಿಸಿದ 
ದಾತರು ಇವನಿಗೆ ಕೆರೆಯ ಕೆಳಗಿನ ೪ ಸಲಗೆ ಗದ್ದೆಯನ್ನು 
ಸರ್ವನಮಶಿಶಿವಾಯವಾಗಿ ಬಿಟ್ಟುಕೊಡುತ್ತಾರೆ. 
ಮಲ್ಲೋಜ-ಮಾಣಿಯೋಜ ಒಬ್ಬನೋ ಅಥವಾ ಇಬ್ಬರ 
ಹೆಸರೋ ಗೊತ್ತಾಗುವುದಿಲ್ಲ. (ಶಾಸನ ಸಂಪುಟದ 
ಸಂಪಾದಕರು ಮಾಣಿಯೋಜನು ಮಲ್ಲೋಜನ ಮಗ- 
ಎಂದೇ ತಿಳಿಯುತ್ತಾರೆ). ಈ ಶಾಸನದ ಕೊನೆಯಲ್ಲಿ ಒಂದ 
ಶ್ಲೋಕ ಬರುತ್ತದೆ : 2 
ವಿಮಾನ ಸವ್ವತೋ ಭದ್ರ ವ್ರಿ ಸ್ಹಭಾವಶಿಕ ಶಿಕ್ತಂ 


ವ್‌ ಹ 
ರಾಜಗರುಡವರ್ಧಮಾನ 


ಶಿಲ್ಪಿಗಳು ಶಿಲ್ಪಶಾಸ್ತ್ರಗಳನ್ನು ಓದಿಕೊಂಡಿರುತಿರು 
ತ್ತಿದ್ದರೆ ? ಎಂಬ ವಿಷಯವನ್ನು ಚರ್ಚಿಸುವಲ್ಲಿ ಪ್ರೊ॥ 
ಎಂ. ಚಿದನಾಂದಮೂರ್ತಿ ಅವರು ಇದು ಅದಾವುದೋ 
ಶಿಲ್ಪಶಾಸ್ತ್ರದ ಶ್ಲೋಕವಿರಬೇಕೆಂದು ಹೇಳುತ್ತಾರೆ.27 
ಅಂದರೆ ಮಲ್ಲೋಜ-ಮಾಣಿಯೋಜನು ಶಿಲ್ಪಶಾಸ್ತ್ರವನ್ನೂ 
ಓದಿಕೊಂಡಿದ್ದವನೆಂದು ಊಹಿಸಲು ಅವಕಾಶವಿದೆ. 


ಮಲ್ಲೋಜ-ಮಾಣಿಯೋಜನು ಇದನ್ನು ಅಪ 
ರೂಪದ ಚತುಷ್ಕೂಟವಾಗಿ “ರಚಿಸಿದ್ದಾನೆ. ಇದು ಇವನ 
ವಿಶೇಷ. ಗುಡಿಗೆ ೪ ಶಿಖರಗಳಿವೆ. ಶಿಖರಗಳು ಮೆಟ್ಟಿಲು 
ಮೆಟ್ಟಿಲಾಗಿವೆ. ಜಗತಿ ಇಲ್ಲ, ಗೋಡೆಯ ಕೆಳಗಡೆ ೬ 
ಪಟ್ಟಿಕೆಗಳಿವೆ, ಸಿಂಹಲಲಾಟದ , ನಾಗತೋರಣಗಳಿವೆ. 
ದ್ವಾರಪಾಲಕರು, ಕೇರ್ತಿಮುಖ ೯ ಅಂಕಣದ ನವರಂಗ, 
ದುಂಡಾಗಿಯೂ ಘಂಟೆಯಾಕಾರವೂ ಇರುವ ಸ್ತಂಭಗಳೂ 
ಇವೆ. ಇದರ ಒಳಗಿನ ಕಾಳೀ ಗರ್ಭಗುಡಿಯ ದ್ವಾರಪಾಲಕ 
ರಾಗಿ ಎರಡು ಭೇತಾಳಗಳನ್ನು ಭೀಕರವಾಗಿ ಬಿಡಿಸಿದ್ದಾ ನೆ. 
ಹಿಂದೆ ಇದು ಲಕ್ಷ್ಮಿಯ ಗುಡಿ ಎಂದು ಕಟ್ಟಿ ತೈಸಲಾಗಿದ್ದ ರೂ 
ಇಂದು ಶ್ರೀಕಾಳಿಕಾದೇವಿಯೇ ಪ್ರಧಾನ ದೇವತೆಯಾಗಿದೆ. 
ಶಾಕ್ತಾಗಮಗಳ ದೃಷ್ಟಿಯಿಂದ ಇದು ಬಹಳ. ಮುಖ್ಯ 


27 ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪ್ರ. ೪೬೪ 


೧೨೯ 


ವಾದ ದೇವಾಲಯ ಎಂದು ಪ್ರೊ॥ ಎಸ್‌. ಶ್ರೀಕಂಠಶಾಸ್ತಿ 
ಯವರು ಹೇಳಿದ್ದಾರೆ. 28 


ಕ್ರಿ, ಶ. ೧೧೧೭ ರಲ್ಲಿ ಜಕ್ಕೋಜನು29 ಅರಸೀಕೆರೆ 
ತಾಲೂಕು ಶಂಕರಹಳ್ಳಿಯಲ್ಲಿ ಒಂದು ಶಿವಾಲಯವನ್ನು 
ಕಟ್ಟುತ್ತಾನೆ. ಅದಕ್ಕಾಗಿ ಇವನಿಗೆ ಹೊನ್ನನ್ನು ಕೊಡು 
ತ್ತಾರೆ. ಅದರಲ್ಲಿ ಸ್ವಲ್ಪ ಭಾಗವನ್ನು ತಾನು ಕಟ್ಟಿದ 
ಶಿವಾಲಯಕ್ಕೆ ಬಿಟ್ಟುಕೊಡುತ್ತಾನೆ. ಇದು... ಈತನ 
ಔದಾರ್ಯವನ್ನು ಮುಂದೆ ಕ್ರಿ. ಶ. 
೧೧೩೬ ರಲ್ಲಿ ದೇವರಾಸಿ ಆಚಾರ್ಯ್ಮ39ನೆಂಬುವನು 
ಧಾರವಾಡ ತಾಲ್ಲೂಕು ವೆಂಕಟಪುರಿ ಎಂಬ ಊರಿನಲ್ಲಿ 
ಕೆಸರುಕಲ್ಪನ್ನು ಇಟ್ಟು “ದೇರುಮ್ಮ' ಎಂಬ ದೇಗುಲವನ್ನು 
ಕಟ್ಟಿ ಲಿಂಗಪ್ರತಿಷ್ಠೆಯನ್ನು ಮಾಡುತ್ತಾನೆ. ಇಲ್ಲಿ ಇವ 
ನನ್ನು ಕಾಳಶ್ರಯ ಎಂದೂ ಕರೆಯಲಾಗಿದೆ. ಅನಂತರ 
ಕ್ರಿ. ಶ್ಮ. ೧೧೩೬-೩೭ರಲ್ಲಿ ಕೃಷ್ಣರಾಜನಗರ ತಾಲ್ಲೂಕು 


ಮಳಲಿ ಗ್ರಾಮದ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಆಯ್ತಾ 


ತೋರಿಸುತ್ತದೆ, 


`ಜಾರಿ3! ಎನ್ನುವವನು ಒಂದು ಮಂಟಪವನ್ನು ರಚನೆ 


ಮಾಡುತ್ತಾನೆ. ಇದಕ್ಕಾಗಿ ಇವನಿಗೆ ಸ್ವಲ್ಪ ಭೂಮಿಯನ್ನು 


. ಅನುದಾನ ಮಾಡುತ್ತಾರೆ. ೧೫ ಕೊಳಗ ಬೆಳೆಯುವ ಭೂಮಿ 


ಯನ್ನು ಕೊಂಡು ಈ ಆಚಾರಿಗೆ ದಾನ ಮಾಡುತ್ತಾರೆ. 


ಬೂಚೋಜ (ಕ್ರಿ. ಶ.೧೧೩೯)32ನು ಸೂತ್ರಧಾರಿ. 
ಇವನ ತಮ್ಮ ಮೈಲೋಜ, ಕಲ್ಯಾಣದುರ್ಗ ತಾಲೂಕು 
ಎರಡುಕೆರೆ ಗ್ರಾಮದಲ್ಲಿರುವ ಶಂಕರಸ್ವಾಮಿ ದೇವಸ್ಥಾನ 
ದಲ್ಲಿರುವ ಶಾಸನದ ಪ್ರಕಾರ ಈತನು ಒಂದು ದೇವಸ್ಥಾನ 


ವನ್ನು ಮಾಡಿದುದಕ್ಕಾಗಿ ಸ್ವಲ್ಪ ಗದ್ದೆಯನ್ನು, ನಿವೇಶನ 


೦ 
`ವನ್ನು ಪಡೆಯುತ್ತಾನೆ. ಈತ ಕೆರೆಯ ತೂಬನ್ನು ಕೂಡ 


ಎವಿ 


`ಮಾಡಿದ್ದಿ ರಬೇಕು. 


ರಂನೋಜ್‌ಿ3ನೆಂಬ ಶಿಲ್ಪಿಯು ಕ್ರಿ. ಶ. ೧೨ರಫ್ಲಿ 
ಬಿಲೋಳಿ ತಾಲೂಕು ಜುನ್ನಿ 


28 ಹೊಯ್ಸಳ ವಾಸ್ತು ಶಿಲ್ಪ, ೧೯೬೫, ೧೭೭೨೧೮೨ 
29 8೦.೪೫, ೬. 56 

30. 511. 7೮7). 227, ಜಂ. 277 

31. ೫೮, ೪, ॥. 8, ೫೦. 9 (ಪರಿಷ್ಕೃತ) 

32. 611. 1207, ॥. 237, ೫೦. 233 


ಥ್ರ ತೆ 
ಇವನು ಕೂಡ 


*೨ ವ್ರಿತ್ತಿ' ಜಮೀನು ಅನುದಾನ ಪಡೆಯುತ್ತಾನೆ. 


ಬಹುಶಃ ಮಾಯಿಪೋಜನೆಂಬ ಮತ್ತೊಬ್ಬ ಶ್ರಮಿಕನೂ 
ಕಾ, 


ಕಲ್ರೋಜ** (ಕ್ರಿ. ಶ, ೧೧೮೬) ಎಂಬ ಬಡಗಿ 
ಸ್ವಲ್ಪ ವಿಶೇಷ. ಏಕೆಂದರೆ ಈತ ದೇವಸ್ಥಾನವನ್ನಲ್ಲ- 
ಮನೆಯನ್ನು ಕಟ್ಟಿದ ಅಪರೂಪದ ಉಲ್ಲೇಖ. ಈತ 
ಮೊಕದೇವರ ದೇವರಿಗೆ ಸೇರಿದ ತೋಟ ಮತ್ತು ಗ 
ಯಲ್ಲಿ ಒಂದು ಮನೆಯನ್ನು ರಚನೆ ಮಾಡು 
ದೇವ ಸ್ವಾ 
ಇಲ್ಲಿ 'ಕೂಲಿ'ಯ ಕಲ್ಪನೆ ಇರುವುದು ಗಮನಾರ್ಹ. 
ಈ ಕಲ್ಲೋಜ ಉದಾರಿ. ಇವನು ಮನೆ ಕಟ್ಟಿದ ತನ್ನ ಎಲ್ಲ 


ದೇವರ ಸೇವೆಗಾಗಿ ಬಿಟ್ಟುಕೊಡುತ್ತಾನೆ. 


(ಸಾ 


ತಾಲೂಕು ಬಳ್ಳಿ ತ್ರಿ 
ಪ್ರಸಿದ್ಧವಾದ ಕೇದಾರ ದೇವಸ್ಥಾನದ ಮಂಟಪವನ 


ಲ್ಸ 
೬ ಹ್‌ 2ಕ 


ವ 
ಎಂಬುದಾಗಿ ಮೂವರು ಸೇರಿ ಒಂದು ಕಟ್ಟಡವನ 
ಕಟ್ಟಿರುವ ಉಲ್ಲೇಖವಿರುವುದು ಗಮನಾರ್ಹ. ಈ 
ಮೂವರು ಸಹೋದ್ಯೋಗಿಗಳು ಗೊತ್ತಾದ ಅವಧಿಯಲ್ಲಿ 
ಇದನ್ನು ಮಾಡಿ ಮುಗಿಸಿಕೊಟ್ಟದ್ದಾಗಿ ಶಾಸನ ಹೇಳುತ್ತದೆ. 
ಆದಕಾರಣ ಶ್ರೀಮದ್ರಾಜಗುರುದೇವರು ೧೨೦ ತವ 


ನ್ಮ 
ಗದ್ದೆ ಯನ್ನು ಸರ್ವ್ವನಮಸ್ಕವಾಗಿ ಸಜ್ಮುವಂತೆ ಮಾಡಿ 
ರ 
ಕ್ನ್ನ 


ಕೊಡುತ್ತಾರೆ. "ಅವಧಿಯಲ್ಲಿ ನಿರ್ವಾಣ' ಮಾಡಿಕೊಡು 
ತಾರೆ, “ನಿರ್ವಾಣ' ಎಂದರೆ ಕಟ್ಟಡವನ್ನು ಕಟ್ಟುವ 


33. 5£1111185೩ 8800 (೫0,) : 1. ೫. 72., ೧. 76, ಜೂ. 39 


34 611. 2, ೧. 95, ೫೦. 69 
35 ೫೮. ೫11, 5ಓ. 96 ಹ 97 


೧೨೦. 


ಇತಿಹಾಸ ದರ್ಶನೆ 


ಹಂತದಲ್ಲಿರುವಾಗ ಏನು ಮರೆಮಾಡಿಕೊಂಡಿರುತ್ತಾರೆ 
ಅದು ಪೂರ್ಣವಾದ ಮೇಲೆ ಆದನ್ನು ಅನಾವರಣ ಮಾಡಿ 


ಕೊಡುವ ಒಂದು ಆಚರಣೆಯಾಗಿದೆ. ಇದು ಈ ಹಂತದ 


ಮಾರೋಜ ಮತ್ತು ಮಸಣೋಜ : 36 ಇವ 
ಜ್ತ ರ 'ಗಜೇರೆ ಆತ 

ಕಾಲ ತ್ಲ. ಶ, ೧೦೮೬, ಚನ್ನರಾಯಪಟ ಣದ ಕಬಳಿ 
ಮು 'ದ್ಮ ಲ ದು 


ಎಂಬ ಗ್ರಾಮವು ಇವರು ಕೆಲಸ ಮಾಡಿದ ಜಾಗವಿರ 


ಕಲ್ಲಿನಿಂದ ಪ್ರಾರಂಭಿಸಿ "ಕಳಸ ನದ್ಭರ್ಣ' ಪರಿಯಂಶ 
ಪೂರ್ಣ ಇವರದೇ ಕೈಚಳಕವಾಗಿದೆ. ಇವರನ್ನು ಇಲ್ಲಿ 
`ಬಿನ್ನಾಣಿ'ಗಳು ಎಂದು ಕರೆಯಲಾಗಿದೆ. ಇಲ್ಲಿ ಬರುವ 
ಈ ಮಾರೋಜನಿಗೆ ಬಹುಶಃ ಮಾಕೋಜ*? ಎಂಬ 
ಮಗನಿದ್ದಿರಬೇಕು. ಆತ ವೀರಗಲ್ಲುಗಳನ್ನು ಮಾಡುತ್ತಿದ್ದಿರ 
ಬೇಕು. ಏಕೆಂದರೆ ಇಲ್ಲಿಂದ ಸ್ವಲ್ಪ ದೂರದ ಅರಸೀಕೆರೆ 
ಯಲ್ಲಿ ಸುಮಾರು ೫೦ ವರ್ಷಗಳ ಅನಂತರ ಒಬ್ಬ 
ಮಾರೋಜನ ಮಗ "ರೂವಾರಿ ಮಾಕೋಜ'ನೆನ್ನುವವನು 
ಒಂದು ವೀರಗಲ್ಲನ್ನು ಮಾಡುತ್ತಾನೆ. ಇದು ಇಲ್ಲದೆಯೂ 
ಇರಬಹುದು. 


ಸೇನೋಜ, ಬೈಗೋಜ ಮತ್ತು ಸೋಮೋಜ.39 
ಕ್ರಿ. ಶ. ೧೦೮೮, ಜೈಗೋಜನು ಸೇನೋಜನ ಮಗ. 
ಸೋಮೋಜ ಬಹುಶಃ ಕಟ್ಟಡ ನಿರ್ಮಾಣಕಾರ್ಯವನ್ನು 
ಚೆನ್ನಾಗಿ ಬಲ್ಲವನಾಗಿದ್ದಿ ರಬೇಕು. ಸೇನೋಜನು ಬಹುಶಃ 
ಪ್ರಖ್ಯಾತನಾಗಿದ್ದನು, ಈತನನ್ನು ಕುರಿತು "ವಿನುತಂ' 
ಎಂದು ಹೇಳಿದೆ. ಪ್ರನಃ ಈ ಮೂವರನ್ನೂ ಕುರಿತು 
“ಹಿಜಂಗಳ್‌ ವಿನಯ ನಿಧಾನರ್‌'. ಎಂದು ಕೂಡ 
ಮೆಚ್ಚಿಕೆಯ ಮಾತನ್ನಾಡಿದ್ದಾರೆ. ಸವಿನಯವೇ ಇವರ 
ಸಂಪತ್ತಾಗಿತ್ತು. ಅಹಂಕಾರಿಗಳಲ್ಲ. ಇವರು ಚಟ್ಟೇಶ್ವರ 
4 


ದೇವರ ನಿವಾಸವನ್ನು "ಮನಃಪ್ರೀಶಿ'ಯಿಂದ 


36 ೫೦. ೪, ೦೩. 263 

37 ೫೦. ೫, ೭ 184 

38 ೫೮. ೪, ೧೫. 161 

39 ೫೮. ೫, ೩೬೭ 22..__ 
40511. 2೮111, 0. 399, 7೫೦. 299 


ಮಾಡಿಕೊಡುತ್ತಾರೆ. ಇವರ ಜೊತೆಯಲ್ಲೆ ಇವರ ಈ 
ಒಂದು. ಕೃತಿಯನ್ನು 'ಬ್ಯ(?)ರೋಜ'ನೆನ್ನುವವನ್ನು 
ಪ್ರೀತಿಯಿಂದ ಶಿಲಾಶಾಸನದ ಮೇಲೆ “ಟಂಕಿಸು'ತ್ಕಾನೆ. 
ದಾಖಲೆ ಮಾಡುತ್ತಾನೆ. ಈ ಶಾಸನದ ಕಂಡರಣೆಕಾರ 
ನಾದ ಇವನಿಗೆ ಸಂಬಂಧಿಸಿದಂತೆ ಕೂಡ “ಶ್ರೀ ಸೋಡಲ 
ಭಕ್ತಿ ಮಹಾಪ್ರಾಸಾದಪಾಳಿತ, ನಿಜವನೆನೆಗರ್ದ, ಭಾಸುರ 


ಬಿ 
ಯಶಂ' ಎಂದು ಮೆಚ್ಚಿ ಮಾತನಾಡಲಾಗಿದೆ. 


ಕಿ. ಶ್ರ. ೧೧೮೧ ರಲ್ಲಿ ಸೋಮೋಜ ಮತ್ತು 

ಹರಿಯೋಜ 38 ಎಂಬ ತಂದೆ ಮಕ್ಕಳು ಸೇರಿ ಚನ್ನರಾಯ 

ಪಟ್ಟಣ ತಾಲ್ಲೂಕು ಈಗಲೂ ಇರುವ ಶಾಂತಲೇಶ್ವರ 

ಗುಡಿಯನ್ನು ಮಾಡಿದ ಶಿಲ್ಪಿಗಳು ಎಂಬುದನ್ನು ಅದೇ 

ಗುಡಿಯಲ್ಲಿರುವ ಶಾಸನವೊಂದು ಹೇಳುತ್ತದೆ. ಇವರು. 

ಆಸಂದಿ ಎಂಬ ಊರಿನವರು ಎಂದು ಕೂಡ ಹೇಳುತ್ತದೆ. 
ಸಾ 


ವಿ ಅ ಮಾ ಅಧ ಎ, ಜಲ, ಮ ವ 
ದೇವಸ್ಥಾನ ನಿರ್ಮಾಣವನ್ನು ಮುಗಿಸಿಕೊಟ್ಟ ಮೇಲೆ 


ಬಹುಶಃ ಈ ವಿಷಯಕ್ಕೆ ಸಂಬಂಧಿಸಿದಂತಿರಬೇಕು. ಮಗ 


ಹರಿಯೋಜನು ಎರಡು ತಾಮ್ರಶಾಸನಗಳನ್ನು ಕೂಡ 
ಮಾಡಿಕೊಡುತ್ತಾನೆ. ಇದನ್ನು ನೋಡಿದರೆ ಓಜುಗಳಲ್ಲಿ 


ಶಿಲಾಕರ್ಮವನ್ನು ಮಾಡುವುದರ ಜೊತೆಗೆ ಅವರು 
ಲೋಪಕರ್ಮದಲ್ಲಿಯೂ ತೊಡಗಿರುತ್ತಿದ್ದರೆಂದು ಭಾವಿಸ 
ಬಹುದು. ಕಲೆಯನ್ನು ಬಿಡಿಸುವ ಇವರು ಸರ್ಕಾರದ 
ದಾಖಲೆಗಳನ್ನು ರಚನೆ ಮಾಡುವಷ್ಟು ನಿಷ್ಕೃಷ್ಟವಾದ 
ಅಕ್ಷರಜ್ಞಾನವನ್ನು ಬಲ್ಲವರಾಗಿದ್ದರು. ಶಾಂಶಲ ಮಹಾ 
ದೇವಿಯು ತಾನು ತನ್ನ ಹೆಸರಿನಲ್ಲಿ ಸೋಮೋಜ ಮತ್ತು 
ಹರಿಯೋಜರ ಕೈಯಲ್ಲಿ ಗುಡಿಯನ್ನು ಕಟ್ಟಿಸಿ ಕೊನೆಗೆ 
ಅವರಿಗೆ "೧೦ ಕೊ” ಗದ್ದೆಯನ್ನು ಅನುದಾನ ಮಾಡು. 
ತ್ತಾಳೆ, 


ರೇವೋಜನೆಂಬ 40 ವಾಸ್ತುಶಿಲ್ಪಿಯು ಕ್ರಿ. ಶ. 


೧೦೯೨ ರಬಿ ರಾಣೇಬೆನ್ನೂರು ತಾಲೂಕು ಚೌದದನ್ನಪುರಿ' 
ಇದ್ನ ಇ ಣಿ ಕ್ಟ 


'ಶನಗಳನ್ನು ಕೊಡುವಲ್ಲಿ ನಡುವೆ 


ಎಂಬ ಊರಿನಲ್ಲಿರುವ ಮುಕ್ತೇಶ್ಷರ ರ ದೇವಸ್ಥಾ ನದಲ್ಲಿರುವ 
ಶಾಸನವು ಹೇಳುವ ಪ್ರಕಾರ ಸ ಕಲ್ಲಿನ ಹಂದರವನ್ನು 
ಮಾಡುತ್ತಾನೆ. “ಹೊಜಥರಸಹಿತ' ಎಂದು ಬರುವ ಪದ 
ಅರ್ಥವಾಗುವುದಿಐ್ಲ.. ಈ ಶಾಸನದ ಒಡಲಿನಲ್ಲಿ ಗುಡಿಗೆ 
ಹದಾನಬಿಟ್ಟ ಉಲ್ಲೇಖ ಮಾತ್ರವಿದೆಯೇ ಹೊರತು 
ಗುಡಿಯನ್ನು ಕಟ್ಟಸಿದ ವಿಷಯವಿಲ್ಲ. ಆದ್ದರಿಂದ ಈ 
ರೇವೋಜನು ಗುಡಿಯನ್ನು ಕಟ್ಟಿದ್ದರ ಬಗ್ಗೆ ಅನುಮಾನ 
ವಾಗುತ್ತದೆ. ಆದರೆ ಕಲ್ಲಿನ ಹಂದರವನ್ನು ಕಟ್ಟಿದ್ದರಲ್ಲಿ 
ಯಾವ ಸಂಶಯವೂ ಇಲ್ಲ. ಈ ತಾಲೂಕಿಗೆ ಹತ್ತಿರವಾದ 
ಶಿರಹಟ್ಟಿ ತಾಲೂಕು ಲಕ್ಷೆ್ಮೇಶ್ವರದಲ್ಲಿ, ಕ್ರಿ. ಶ.. ೧೧೬೬ 
ಸಲ್ಲ (ಸೂತ್ರ ಶ್ರಧಾರಿ ರೇಪೋಜ'41ನೆ ಕೊಬ್ಬನಿಗೆ ಬ್ರಹ್ಮಪುರಿ 
ಯನ್ನು ಕಟ್ಟಿ ಅದನ್ನು ಅನೇಕ ಜನ ಬ್ಲಾ ಹ್ಮಣರಿಗೆ ನಿವೇ 
“ಸೂತ್ರಧಾರಿ ರೇವೋಜ' 
ನಿಗೂ ಕೊಟ್ಟುದಾಗಿ ಹೇಳಲಾಗಿದೆ. ಈ ಇಬ್ಬರು 
ರೇವೋಜರು ಬಹುಶಃ ಒಬ್ಬನೇ ಇರಬಹುದೇ ? 


ಒಬ 


ಕ್ರಿ. ಶ್ರ. ೧೧೯೪ರಲ್ಲಿ ಕೇತೋಜ-ಗಣವೋಜ42 
ಸೆಂಬುವರು ಬಾಚೋಜನೆಂಬುವನ ಮಕ್ಕಳು (ಕಲ್ಲು 
ಶೃಟಿತವಾಗಿದೆ). ಅರಸೀಕೆರೆ ತಾಲೂಕು ಕೋಳಿಗುಂದ 
ಎಂಬ ಗ್ರಾಮದಲ್ಲಿ ಒಂದು ಶಿವಾಲಯವನ್ನು ಸೃಷ್ಟಿ 
ಮಾಡುತ್ತಾರೆ. ಪ್ರತಿಯಾಗಿ ಇವರಿಗೆ ಕೆರೆಯ ತೂಬಿನ 
ಹತ್ತಿರದಲ್ಲಿ “ಹೆಗ್ಗದ್ದೆ'ಯೂ ಮತ್ತೊಂದು ಕಡೆ೧ 
ಗದ್ದೆಯೂ ಸಿಕ್ಕುತ್ತದೆ. ಇಷ್ಟೇ ಅಲ್ಲದೆ ಇವರು ಬಹುಶಃ 


ಅಸ ಕರೆಗಳನ್ನು ಕೂಡ ಕಟ್ಟಿಕೊಟ್ಟಿ ರಬಹುದು. 


ಕಡೂರು ತಾಲೂಕು ಮತ್ತಿಹಟ್ಟಿ ಗ್ರಾಮದಲ್ಲಿ 
ಕ್ರಿ.ಶ. ೧೨೦೨ ರಲ್ಲಿ ಬಲೋಜ*3ನೆಂಬುವನು ಆದಾವುದೊ 
ಒಂದು ಗೃಹವನ್ನು ಮಾಡುತ್ತಾನೆ. ಇದು 
ಸ್ಥಾ ನವೇ ಇರಬೇಕು, ಗರ್ಭಗೃಹವಿರಬಹುದು. ಕ್ರಿ. ಶ, 
೧೨೧೩-೧೪ರಲ್ಲಿ ಬೈರೋಜ**ನೆಂಬೊಬ್ಬ ವಾಸ್ತು 


41 511. ೫೫೮ ॥. 183, 7೫೦. 144 
42 ೫೮.೪, . 193 

43 ೫೮. ೫1, ೩. 127 

44 ೫೮, 11, 50. 539 (ಪರಿಷ್ಕೃತ) 
45 ೫೮. ೫1, 106, 137 

46 511, 15: (0, 0. 356, ೫೦. 335 
47. 81, 2೮, 0. 222, ೫೦.:180 


5೨೨ 


ಶಿಲ್ಪಿಯು 'ಶಿಲಾಕೂಟ'( . ಶಿಲಾಮನೆ)ಯನ್ನು ಕಟ್ಟು 
ತ್ತಾನೆ, ಶ್ರವಣಬೆಳಗೊಳದ ಹ ಹತ್ತಿ ರದ ಜಿನನಾಥಪುರ 
ಎಂಬ ಗ್ರಾಮದಲ್ಲಿರುವ ಒಂದು ಸಮಾಧಿ ಮಂಟಪದ 
ಹಿಂದೆ ಈ ಶಾಸನವಿದೆ, ಶಾಸನದ ಒಡಲಿನಲ್ಲಿ ಕಾಳಬ್ಬೆ 
ಎನ್ನುವವರು ಸಮಾಧಿ ಮರಣ ಹೊಂದಿದ ವಿಷ ಷಯವಿದೆ. 
ಆಕೆ ಗತಿಸಲು ಬೈರೋಜನು ಆಕೆಯ ಸ್ಮರಣೆಯಲ್ಲಿ ಈ 


ಸಮಾಧಿಯ ಶಿಲಾಕೂಟವನ್ನು ಮಾಡುತ್ತಾನೆ 


ಮಾದಿಯೋಜ (ಕ್ರಿ. ಶ ೧೨೧೬) ಎಂಬ 
ಸಕ್ರಿ ಡ್ಯ ಕಲಿದೇವ ಮತ್ತು ಸೋಮನಾಥ ದೇವಸ್ಥಾನ 
ವನ್ನು ಕಟ್ಟಲಾಗಿ, ಹಿರಿಯೂರಿನ ಆರು ಮಂದಿ ಗೌಡರು 
ಮತ್ತು 4 ದೇವಸ್ಥಾನದ ಸ್ಥಾನಃ ಕತಿಯಾದ 
ಸೋಮಜೀಯರು ಒಟ್ಟಾಗಿ ಸೇರಿ ಕಲ್ಲುಕುಟ್ಟಿಗ ಮಾದಿ 
ಯೋಜನಿಗೆ, ಅದೇ ಆ ದೇವರಿಗೆ ಸೇರಿದ ಭೂಮಿಯಲ್ಲಿ 
ಐದು ಕೊಳಗ ಗದ್ದೆ ಮತ್ತೊಂದು ಕಡೆ "೧೦ ಕೊ' ಜಮೀ 
ನನ್ನು ಧಾರಾಪೂರ್ವಕವಾಗಿ ಚಂದ್ರಸೂರ್ಯರಿರುವವರೆಗೂ 
ದತ್ತಿಯನ್ನು ಕೊಡುತ್ತಾರೆ. 


ಜೊಮ್ಮೋಜ (ಕ್ರಿ. ಶ. ೧೨೧೮).46 ಇವನು 
ಈಶ್ವರ ದೇವರ ದೇವಾಲಯವನ್ನು ಮಾಡುತ್ತಾನೆ. ಆದ್ದ 
ರಿಂದ ಅದನ್ನು ಮಾಡಿಸಿದ ಬೊಮ್ಮಗವುಡನು ಶಿಲ್ಪಿಗೆ 
“ದೇವಾಲ್ಯದ ರಥವಣಂ, ಮೂಲಿಗಕೆಯ್ಯ ಬಿಳಗಣಕೆ 
ಯನಾ” ಆಚಂದ್ರಾರ್ಕ ತಾರಂಬರಂ ಕೊಡುತ್ತಾನೆ. ಇಲ್ಲಿ 
ದೇವಾಲ್ಯದ ರಥವಣ ಎಂದರೇನೆಂದು ಸ್ಪಷ್ಟವಾಗುವು 


- ದಿಲ್ಲ. ಬಹುಶಃ ಈ ಶಿಲ್ಪಿಯು ದೇವಸ್ಥಾನಕ್ಕೆ "ರಥವನ್ನು 


ಗ 


ಕೂಡ ಮಾಡಿಕೊಟ್ಟಿರಬೇಕು 
ಬಾಬತ್ತು ಕೂಡ ಹಣವನ್ನು ದಾತನು ಕೊಟ್ಟಿ ರಬೇಕು. 


ಆದ್ದರಿಂದ ಈ ರಥ 


ಕ್ಟ, ಶು ೧೨೩೩-೪೪ರಲ್ಲಿ ಬಡಗಿ ಕಲ್ಲೋಜ*7ನಿಗೆ 
ಸ್ವಯಂಭು ಕಲಿದೇವರ ದೇವಾಲಯವನ್ನು ಮಾಡಿದ್ದಕ್ಕೆ 


ರ್ಕವಿರುವಂತೆ ದೇವರಿಗೆ ಸೇರಿದ 
ಗದ್ದೆಯಲ್ಲಿ ೬ ಕಂ ಮತ್ತ ಭೂಮಿಯನ್ನೂ ಹಣವನ್ನೂ 
ಕೊಟ್ಟು, ಭೂಮಿಗೆ ಚಕ್ಕುಬಂದಿಯನ್ನು ಕೂಡ ಗುರುತಿಸಿ 
ಕೊಡಲಾಗಿದೆ... ಈ ಶಾಸನವು ರೋಣ ತಾಲೂಕು ನಿಡು 
ಗುಂದ ಗ್ರಾಮದ ಬಸವಣ್ಣ ದೇವಸ್ಥಾನದಲ್ಲಿದೆ. 


2 
ತ್ತಿ 

(೫ 
ಲ 

30 
ಲ 
6 
ಛಃ 
₹॥ 
ಲ 
ಬಿ 


ವಳ್ಳಿ ಗ್ರಾಮದ ಕೋಟೆ 
ಯಲ್ಲಿರುವ ಉಡಚವ್ವ ದೇವಸ್ಥಾನದಲ್ಲಿರುವ ಕ್ರಿ. ಶ. 
೧೨೫೨ರ ಶಾಸನವು ಹೇಳುವ ಪ್ರಕಾರ,ನಾಗೋಜ-*8ನೆಂದು 
ಈ ಶಿಲ್ಪಿಯು ಉನ್ನತವಾದ ಶಿವಾಲಯವನ್ನು ಕಟ್ಟು 
ತ್ತಾನೆ... ಈ ನಾಗೋಜನು. ಅದಾರೋ ಗುರುಪಾದಗಳ 
ಭಕ್ತನಾಗಿದ್ದನು. ಶಾಸನದ ಒಡಲಿನಲ್ಲಿ ಜಗದೀಶ್ವರ 
ಗುಡಿಯ ಸ್ಥಾನಪತಿಗಳಿಗೆ ದಾನಬಿಟ್ಟ ವಿಷಯವಿದೆ. 
ಬಹುಶಃ ನಾಗೋಜನ, ಕಟ್ಟಿದ ದೇವಾಲಯ ಈ ಜಗ 
ದೀಶ್ವರ ಗುಡಿಯೇ ಆಗಿದ್ದಿರಬಹುದು. 


೧೩..೧೪ನೆಯ ಶತಮಾನದ ಪಾಂಡವಪುರ ಕನ್ನಂ 
ಬಾಡಿಯ ಗೋಪಾಲಕೃಷ್ಣಗುಡಿ ಮುಖಮಂಟಪದಲ್ಲಿ 
ರುವ ಶಾಸನವು ಹೇಳುವ ಪ್ರಕಾರ ಚಿಕಬಾಚಯ-49 
ಎನ್ನುವವನು ಪಟ್ಟಣೋಜನ ಮಗ. ಇವನು ಅದೇ 
ದೇವಸ್ಥಾನದ ಮಂಟಪವನ್ನು ನಿರ್ಮಾಣ ಮಾಡುತ್ತಾನೆ. 
ತ್ರಿ, ಶ್ರ ೧೨೬೦ರಲ್ಲಿ ಚನ್ನರಾಯಪಟ್ಟಣದ ಸಂತೇಶಿವರ 
ಗ್ರಾಮದ ಗಂಗೇಶ್ವರ ಗುಡಿಯ ಮುಂದೆ ನೆಟ್ಟಿರುವ ಕಲ್ಲು 
ಮಾತನಾಡುವ ಪ್ರಕಾರ, ಈ ದೇವಾಲಯದ ಕೆಸರುಗಲ್ಲಿ 
ನಿಂದ ಅರಂಭಿಸಿ ಎಲ್ಲ ಕೆಲಸವನ್ನು ರೂವಾರಿಗಳಾದ 
ಹಂಪೋಜ-ಬೊಂಮೋಜ50ರುಗಳು ಮಾಡುತ್ತಾರೆ. 
ಈಗ ಇರುವ ಗಂಗೇಶ್ವರ ಗುಡಿಯೇ ಈ ಇಬ್ಬರು ಓಜರು 


ಗ್ರ 


ಈಗ ೧೨೬೪ರ ಕಾಳಾಚಾರಿ*! ಎನ್ನುವವನು ರಾಜ 


48 %೭1' 1, ಏ. 71, ೫೦. 31 

409 1೮. 1/1, ಐ, 126, ೫೦. 32 (ಪರಿಷ್ಕೃತ) 
50. 80. 7, ೮೫. 224 

51. ೫೮. 111, ೫]. 227 (ಪರಿಷ್ಕೃತ) 

52. ೫ಲ. ೫11, ೫, 14 


53. ೫08ಲೆ, ೫1, ಲೆ. 2 
54 %80೮. ೫1, 1॥., 


ಜಾರಿಯ ಮಗ. ಇವನು ಶ್ರೀ ಸೋಮನಾಥದೇವಸ್ಥಾನದೆ 
ದೇವರಿಗೆ ಸೇರಿದವನು. ಇವನು. ನಂಜನಗೂಡು... 
ಸುತ್ತೂರು. ಗ್ರಾಮದಲ್ಲಿರುವ ಸೋಮೇಶ್ದರ ದೇವರ 


ಖಿ 
ಸ್ಥೆ 
ಎಸೆಬಡೋಟಕ್ಟು ಹೊತ ಜನ ಸತತ. ಇನ ಬ ಇತೆ ತ 
ಗು ಗ ತ 
ದೇವಸ್ಥಾನದ ನೃತ್ಯಮಂಟಪವನ್ನು ಸೃಷ್ಟಿಸುತ್ತಾನೆ. 


ಬೊಮ್ಮೋಜ:52 ಒಬ್ಬ ವಾಸ್ತುಶಿಲ್ಪಿ, ಈತನ ಕಾಲ 

. ಶ. ೧೩೦೦. ಈ ಬೊಮ್ಮೋಜಿ ಮತ್ತು ರಾಮೋಜಿ 

ಯವರು ಶಿವಾಲಯವನ್ನು ಕಟ್ಟಿಸುತ್ತಾ ರೆ... ಪಟಾಭಿ 

ಷಿಕ್ತ ಪಾಂಡ್ಯ ದೇವರಾಯನಾು ಇವರಿಗೆ 
ಅ, ಹಾ 
ಲ) 

ಇಲ್ಲಿ ಮಲಿಕಜೀೇಯನ ಮೊಮ್ಮಗನೂ ಅಮಿತಜೀವನ. 

ಮಗನೂ ಆದ ಬೋಮ್ಮೋಜಿಯನಿಗೆ ಆತನು ಮಾಡಿದ 


ಬಡಗಿ ಕೆಲಸಕ್ಕಾಗಿ ದಾನ ಕೊಡಲಾಗಿದೆ 


ಬ ಶಿಲ್ಪಿಯು ಕಲು. 
ಕೆಲಸದ ಉಯ್ಯಾಲೆಯನ್ನು, ಕಲ್ಲಿನ ಉಪ್ಪರಿಗೆಯನ್ನು 
ಮಾಡಿದ್ದಲ್ಲದೆ ಪ್ರಸ್ತುತ ಶಿಲಾಶಾಸನವನ್ನು 
ೀಗೆ ಈತ ಹಲವಾರು ಕೆಲಸ 
ಮಾಡಿತೋರಿಸಿದ್ದಾನೆ. ಚಿತ್ರದುರ್ಗ ಬೆಟ್ಟದ 
ವಸ್ಥಾನವು ಇವನ ಕಾರ್ಯಕ್ಷೇತ್ರ. 
“ೆ 


ಲ್ಲ ಮಾಡಿಯೂ ತನ್ನ ಬಗ್ಗೆ 


೦೭ 0? 
ಲ 
ಜಿ 
ಛು 
ಬ್ರ 
೧& 
ಬ್ಬ 
ಲೂ 
(€/ 
(| 

ಓಲೆ 
ಫೆ 
ಓ ೦ 


ಡು 
ಲ 
91 
೮ 


ಲಲ್ಲಿ ಪನಃ ಕಲ್ಲುಕುಟಿಗ. ಜಡೆಯ ರಾಮೋಜನು ಈ 


ಶಾಸನವನ್ನು ಹೊಯ್ದಿ ದ್ಹಾನೆಂದು ಹೇಳುತ್ತಾನೆ. ಈತ 


ಹ. 
ಬಹುಶಃ ಜಡೆ ಎಂಬ ಊರಿನವನು. ಅಂದರೆ ರಾಮೋಜ 
ಆ ಸಂಪಿಗೆ ಸಿದ್ಧೇಶ್ವರ ದೇವಸ್ಥಾನದ ಬಹುಪಾಲು ಕೆಲಸ 


ವನು ಮಾಡಿದಾನೆ. 
ಯ ೦ಎ 


ಸಿರಿಗಿರಿ,.,, ಚಾರ್ಯನ5** ಕಾಲ ಕ್ಲಿ.ಶ. ೧೩೮೭. 


ಸಮಯವ 


ಹೊಳಲ್ಕೆರೆ ತಾಲ್ಲೂಕು, ಬಲ್ಲಾಳಸಮುದ್ರವೆಂಬ ಗ್ರಾಮದ 


ಮಂಡಲೇಶ್ವರನೊಬ್ಬನ ನಿರೂಪದಂತೆ ಪೆದ್ದರಸನು ಕೇಶವ 
ದೇವರಿಗೆ ದೇವಾಲಯವನ್ನು ಮಾಡಿಸುತ್ತಾನೆ... ಈ 
ಕೆಲಸವನ್ನು ಮಾಡಿದ ಸಿರಿಗಿರಿ.., ಚಾರ್ಯನಿಗೆ ಅರಸು 
ಗಳೂ ಗೌಡಪ್ರಜೆಗಳೂ ಒಡಂಬಟ್ಟು ೮ ಕೊಳಗವನ್ನು 
ಕೊಟ್ಟು ಎಂದೆಂದಿಗೂ ಸಲ್ಲಿಸುವುದಾಗಿ ಆಶ್ವಾಸನೆ ಕೊಡು 
ತ್ತಾರೆ... ಸಿರಿಗಿರಿ..,ಚಾರ್ಯನು ಕೇಶವದೇವರ ಶಿವಾ 
ಲಯದ ಕಬು ಕೆಲಸ, ದೀಪದ ಮಾಲೆಯ ಕಲ್ಲುಕಂಬದ 
ತಿಷ್ಕೆ ಮೊದಲಾದುವನ್ನು ಮಾಡಿಕೊಟ್ಟ ದಿನದಂದು 
ಅವನಿಗೆ ಮಾನ್ಯವನ್ನು ಮಾಡುತ್ತಾರೆ, 


(ಆ 


ನಾಯುಂಡೆ, ಕಾಮೋಇ ಮತ್ತು ಜೈರೋಜ55 
ಕ್ರಿ.ಶ. ೧೩೯೨ರ ಈ ಮೂವರು ತಿರುಮಲಪುರದಲ್ಲಿ 
ಪ್ರಸನ್ನ ತಿರುಮಲದೇವರ ಕಲ್ಲಿನ ದೇವಾಲಯವನ 
ಮಾಡುತ್ತಾರಾದ್ದರಿಂದ ಇವರಿಗೆ ಕೋಟೆಯ ಚತುಸಿ 
ಒಳಗಾದ ಭೂಮಿಯನ್ನು ಸಾಮಂತರು ಮತ್ತು 
ದಾಯಾದಿಗಳ ಅನುಮತದಿಂದ ಧಾರಾಪೂರ್ವಕವಾಗಿ 
ಧರ್ಮ ದಾನ ಮಾಡುತ್ತಾರೆ. 


೦ 


ಕ್ರಿ.ಶ, ೧೩೯೩ರಲ್ಲಿ ಕಳನಿಯೂರ ಪ್ರಭು ಚವುಡಿ 
ಜೀಯರ ಮಗ ಜೊಕ್ಕಪ್ಪನೆಂಬುವನು ತನ್ನ ಊರಿನ! 

ಇದ್ದ "ಬಡಗಿ ಕುಲ'ಕ್ಕೆ ಸೇರಿದ ಗುಂಡೋಜಿ-ನಾಚೋಜ 
ಮಗನಾದ ಶಿವಡಿಯೋಜ56 ನೆಂಬುವವನಿಗೆ, ಆತ ಮಳಿ 
ಯನ್ನು “ಎತ್ತಿ' ಚೊಕ್ಕಪ್ಪನಿಗಾಗಿಯೇ ಮಾಡಿಕೊ 


₹ 
1ರ 


ಲಿ 


ಕ 


ಎ ಡಾ 
ಜ್‌ 
ಬಂ 
ರಿಂದ “ಪ್ರಿಯವಾಗಿ' ತನ್ನ ಕೊಡಗಿಯ ಹೊಲದಲ್ಲಿ 
೪ ಕೊಳಗವನ್ನು ಕೊಡುತ್ತಾನೆ. ಅದೇ ಊರಿನಲ್ಲಿದ್ದ 


ಈ ಬಡಗಿಯು ತಾನಿದ್ದ ಊರಿನಲ್ಲಿಯೇ ಮಾಳಿಗೆಯನ 
ಮಾಡಿಕೊಡುತ್ತಾನೆ. ಇಲ್ಲಿ ದಾತನು "ನಮಗೆ' ಎಂದು 
ಹೇಳಿಕೊಂಡಿರುವುದರಿಂದ ಇದು. ಜನರು. ವಾಸಿಸುವ 
ಮಾಳಿಗೆಮನೆ ಎಂದು ತಿಳಿಯಬಹುದು. ಮತ್ತು ಈ 


55 8೮. ೩ 8೬. 15 
56 ೫೮, 2 ೬1. 150 


೨7 ಔಟ. 1111, 51, 11 
58 ೫೮, 711, ೮%. 28 


59, ೫೦. 2. ೮4. 59 


೪೨೪ 


ದಾತನು ಕೊಳಾವನಾಡಿನ ಒಳಗಿನ ಕಳನಿವೂರಿನ “ಪ್ರಭು' 
ಆಗಿರುವುದರಿಂದ ಇಲ್ಲಿ ಶಿವಡಿಯೋಜನು ಮಾಡಿಕೊಟ್ಟ 
ಮಾಳಿಗೆ ಮನೆಯು ಸ್ವಲ್ಪ ಮಟ್ಟಿಗೆ ದೊಡ್ಡ ದಾಗಿರುವ 
ಚಿಕ್ಕ ಅರಮನೆಯೇ ಇರಬೇಕು, ಹಾಗೂ ಶಿವಡಿ 
ಯೋಜನು ಬಡಗಿಯಾಗಿರುವುದರಿಂದಲೂ, ಕಟ್ಟಿದ್ದು 
ಮಾಳಿಗೆ ಮನೆಯಾಗಿದ್ದುದರಿಂದಲೂ ಇಲ್ಲಿ ಶಿವಡಿ 
ಯೋಜನು ಮರದ ಮಾಳಿಗೆಯ ಮನೆಯನ್ನು ಮಾಡಿದನು 
ಎಂದು ಭಾವಿಸಬಹುದು. *`ಬಡಗಿಕುಲ' ಎಂಬ ಮಾತು 
ಬಂದಿರುವುದರಿಂದ ಇದು ಒಂದು ಸಾಂಘಿಕ ಕೆಲಸವಾಗಿದ್ದು, 
ಶಿವಡಿಯೋಜನು ಈ ಯೋಜನೆಯ ಪ್ರಧಾನ ನಿರ್ಮಾಪಕ 


ನಾಗಿದಿ ರಬೇಕು. 


೦ 


ಕ್ರಿ.ಶ. ೧೪೦೦ರಲ್ಲಿ ಸಿರಿಯೋಜ5?ನೆನ್ನುವವನು 
ಇಲ್ಫಿ ಒಂದು ದೇವಾಲಯವನ್ನು ಕಟ್ಟುತ್ತಾನೆ. ಇವನು 
ಮಲ್ಲೋಜನ ಮಗ. ಇವನ ತಂದೆ ಮಲ್ಲೋಜ. ಇವನು 
ಈ ಒಂದು ಶಾಸನವನ್ನು ಕೂಡ ಕಂಡರಿಸಿದ್ದಾನೆ. ಈತನು 
ಗಾಜನೂರಿನವನಾಗಿದ್ದು. ಅದೇ ಊರಿನಲ್ಲಿ ಕೆಲಸ 
ಮಾಡಿದ್ದಾನೆ, 


ಮಲ್ಲೋಜ (ಕ್ರಿ.ಶ. ೧೪೦೪) :58 ಕೆಲವು ಗೌಡು 
ಗಳು ದೇವರ ದೇವಾಲಯವನ್ನು ಮಾಡಿಸಲಾಗಿ ಇವನು 
ಮಾಡಿಕೊಡುತ್ತಾನೆ. ಚನ್ನಗಿರಿ ತಾಲೂಕು ನೀತಿಗೆರೆ ಎಂಬ 
ಗ್ರಾಮದಲ್ಲಿರುವ ವೀರಭದ್ರ ಗುಡಿಯ ಒಳಭಾಗದಲ್ಲಿ ಈ 
ಶಾಸನವಿರುವುದರಿಂದ ಈ ಮಲ್ಲೋಜ ನಿರ್ಮಿತ ಗುಡಿ 
ಇದೇ ಆಗಿರಬೇಕು. 


ಮುದೋಜ -_ ಕ್ರಿ. ಶ. ೧೪೦೮59 ಇವನ ಕಾಲ, 
ತಿಪೋಜ ಇವನ ತಂದೆ. ಗೋರಿಬಿದನೂರು ತಾಲ್ಲೂಕು 
ಗುಲಗಂಜಿಯ ವಿಶ್ವೇಶ್ವರ ಗುಡಿಯು ಬಹುಶಃ ಈತನ 


ಕಾರ್ಯಕ್ಷೇತ್ರ, ದೇವಾಲಯ ಒಂದು ಇವನ ಸ್ಟ 


ದ 
ಯೂ 
ಉ 


1| 


ದೇಪೋಜ ಮತ್ತು ಲಿಂಗೋಜ60 ; ಕ್ರಿ, ಶ. 
೧೪೩೧ ಇವರ ಕಾಲ, ಮಾಲೂರು ತಾಲೂಕು ಶೇಕಲ್ಲು 
ಗ್ರಾಮದ ವರದರಾಜಸ್ವಾಮಿಯ ಗುಡಿ ಇವರ ಕಾರ್ಯ 
ಕ್ಷೇತ್ರ, ಇದೇ ಶೇಕಲು ಗ್ರಾಮ ಇವರೆ ಸ್ವಸ್ಥಳ. 
ಇವರು. ಈ ದೇವಸ್ಥಾನದ ಗೋಪುರದ ಕೆಲಸವನ ಲ 
ಮಾಡುತ್ತಾರೆ ಚೋಜದೇವೋಜ-ಅವನ ತಂದೆ 
ಬೇವೋಜ ಈತ ತೇಕಲ್ಲು ಗ್ರಾಮದಲ್ಲೇ ಇದ್ದ 
ಬಡಗಿ. ಇವನ ಕೈಯಲ್ಲಿ ಸಂಬಂಧಿಸಿದ ಮರಗೆಲಸವನ್ನು 


,.,. ಲಿಂಗೋಜನು ಆಂಜಲ ಎಂಬ 
ಊರಿನವನಿರಬೇಕು. ಇವನು ಕಮ್ಮಾರ. ಇವನ ಕೈಯಲ್ಲಿ 
ಈ ಸಂಬಂಧ ಕಬ್ಬಿಣದ ಕೆಲಸವನ್ನು ಮಾಡಿಸಲಾಗಿದೆ. 


ಹೊಲವನ್ನು ಕೊಡಲಾಗಿದೆ ಸ 
ಮಾಡಿದ ಲಿಂಗೋಜಗೆ ಗದ್ದೆಯನ್ನು (ಹೊಲ ಕೊಟ್ಟಂತೆ 
ಅನ್ನಿಸುವುದಿಲ್ಲ. ಬಹುಶಃ ಇವನ ಕೆಲಸ ಬಡಗಿಯದಕ್ಕಿಂತ 
ಕಡಿಮೆ ಇರಬಹುದು) ಕೊಡಲಾಗಿದೆ. ಈ ಓಜುಗಳ 
ಗಮನಾರ್ಹವಾದ ವಿಷಯವೇನೆಂದರೆ, ಇವರಿಗೆ ಇಲ್ಲಿ 
ದಾತನು ಕುದುರೆಯನ್ನೂ ಛತ್ಪಿಯನ್ನೂ ಕೊಡುತ್ತಾನೆ. 


೨೮೬ 


ಇದು ರಾಜಚಿಹ್ನೆಯಾಗಿದ್ದಿ ರಬೇಕು. ಅಂದರೆ ಈ 
ಓಜುಗಳಿಗೆ ಇಲ್ಲಿ ಬಹು ಹೆಚ್ಚಿನ ರಾಜಮರ್ಯಾದೆ 


ಯನ್ನು ಮಾಡಲಾಗಿದೆ. 


ಬಡಗಿ ಲಿಂಗೋಜನ:61 ಕ್ರಿ, ಶ. ೧೪೮೦/೧೫೧೫ 
ರಲ್ಲಿ ಜಗಳೂರು ತಾಲೂಕು ನಿಬಗೂರಿನಲ್ಲಿ ಆಂಜನೇಯ 
ಗುಡಿಯನ್ನು ಕಟ್ಟುತ್ತಾನೆ. ಆದ್ದರಿಂದ ಗೌಡನು ಇವನಿಗೆ 
ಅರವತ್ತು ಒಕ್ಕಲು ಮಾನ್ಯವನ್ನು ಕೊಡುತ್ತಾನೆ. ಸಾಗರ 
ತಾಭ್ಲೂಕು ಗೋವರ್ಧನಗಿರಿಯ ವೆಂಕಟರಮಣ ಗುಡಿಯ 


ಗುಡಿ-ಇವೆರಡರಲ್ಲಿ ಯಾವು 


60 8೮. ೫೪೫11, 1/:. 3 

61 ಔಲಿ. ೫1, 11. 42 

62 ಔಲಿ, ೫111, 5೩. 56 

63 ಔಲೆ, ೫1, ಓ6. 91 

64 8೮, ೫1, ಛಿ4, 41 

65 ೫8೮, 1%, ೧. 540, 7೫೦, 60 (ಪರಿಷ್ಕೃತ) 
66 ಲಿ. 1% ೧. 582, 7೫೦. 141 (ಪರಿಷ್ಕೃತ) 
97 'ಓ€ಲ, ೫1, 31. 


ಇತಿಹಾಸ ದರ್ಶನ 


ದೊಂದು- ವೆಂಕಟಯ್ಯ62 (ಕ್ರಿ. ಶ. ೧೫೬೨) ಎಂಬುವನ 
ಕೆಲಸ. ಈಗಿನ ಹುಂಚ ಈತನ ಸ್ವಂತ ಸ್ಥಳ. ಕಡೂರು 


ತಾಲೂಕು ಕೆರೆಕುಂಟೆ ಗ್ರಾಮದ ಜನಾರ್ಧನ ದೇವಸ್ಥಾನ 


ಇವನ ಕಾಲ 
ಜೊತೆಗೆ 


ತ್ನ್ನ 
0 
ಲ. 
| 6 
(| 
೭೬ 
(| 
₹1 
ತ್ರ 
೮ 


.೫. ೧೫೯೧ರ ಗೌರಯ್ಯಂ4ನು ಸೊಂಡೆಕೆರೆಯ 
ಪರವೋಜನ ಮಗ. ಈತನು 


ದಿ ಜಾನ ಸ 
ಹೊಲವನ್ನು ಮಾನ್ಯವಾಗಿ ಪಡೆಯುತ್ತಾನೆ. ಚಿತ್ರದುರ್ಗ 


ಜಂಪಳನಾಯ್ಕನಕೋಟೆಯ ಕೆರೆಯ 


ಡಿ ದಾ ಸರ ಎಷಿಸೃ ತ, ಜಾಯ ಆಇ ಅಲಿ. ಇ ಇನಿ, 
ಹಿಂದಿರುವ ಹನುಮಂತ ದೇವಸಾ ನವೇ ಈತನ ಕೃತಿ, 
ಭು 


ತಾಭೂಕು 
ಓಡಿ 


ಕವಿಸಳದವರು ಅರವಟ್ಟಿಗೆಯನ್ನು. 
ಕಟ್ಟೆದುದಾಗಿಯೂ ಅವರು ಪ್ರಯಾಣಿಕರಿಗೆ ಅಲ್ಲಿ ನೀರೆರೆ 
ಯುವ ಕೆಲಸವನ್ನು ಮಾಡಬೇಕೆಂದೂ ಹೇಳಿ ಆದೇಶಿಸ 
ಲಾಗಿದೆ... (ಸಂಪುಟದ ಸಂಪಾದಕರು ಇಲ್ಲಿ "ಕವಿಸಳ 
ದವರು'6 ಎಂದರೆ ಬಡಗಿಗಳು ಎಂದು ಅರ್ಥೈಸಿದ್ದಾರೆ). 
ಕ್ರಿ.ಶ, ೧೭ನೇ ಶತಮಾನದ ಪಿರಿಯಾಪಟ್ಟಣ...ಕಿತ್ತೂರಿ 
ನಲ್ಲಿರುವ ಈಶ್ವರ ಗುಡಿಯ ಹತ್ತಿರವಿರುವ ಶಾಸನು' 


೧೨ 
ಅರ್ಧ ಕಟ್ಟಿದ್ದ ಶಿವಾಲಯ ಒಂದನ್ನು (ಬಹುಶಃ ಅದೇ 


ಗುಡಿ ಇರಬಹುದು) “.,..ಕಲಿಗಂ”ನು46 ಪೂರ್ಶಿ ಮಾಡಿದ 


ಆ 
ಎಂದು ಮಾತ್ರ ಹೇಳುತ್ತದೆ. 


ಕಾರ್ಯಕ್ಷೇತ್ರ ಜಗಳೂರು ತಾಲ್ಲೂಕು ಸಿದ್ದವನಹಳ್ಳಿಯ 
ಆಂಜನೇಯ ದೇವಸ್ಥಾನ, ಗುಡಿಯನ್ನು ಕಟ್ಟಿ. ಸಿದ 
ಅಯ್ಯಂಗಾರ್ರು ಇವನಿಗೆ “೧ ಗಳೆದ' ಹೊಲವನ್ನು ಮಾನ್ಕ 
ಮಾಡುತ್ತಾರೆ. ಶಾಸನವು. ಈ ಬಸವಯ್ಯನನ್ನು 
“ಪಂಚಾಲಕುಲ`'ದವನು ಎಂದು ಗುರುತಿಸುತ್ತದೆ. 


ಹ್‌ 


ಶಿಲ್ಪಿ | ಮಗ ಮಂಲ್ಲಾಚಾರಿ.68 ಗೌಡ 

ನೊಬ್ಬನು ಕ್ರಿ. ಶ. ೧೬೯೩ ರಲ್ಲಿ ಮಾರಮ್ಮನ ನ ದೇವಸ್ಥಾನ 

ವನ್ನು ಕಟ್ಟಿ ಕ ೪ ಬಂತಿಗಳನ್ನು ಮಾತ್ರ ಹೊಂದಿ 

ರುವ ಈ ಶಾಸನದ ೪ನೆಯ ಬಂತಿಯಲ್ಲಿ “ಶಿಲ್ಪಿ ಬಸವನ 
ಮಗ ಮಲ್ಲಾಚಾರಿ' ಎಂದಿದೆ, ಶ್ರಿ. 

ಚಿತ್ರದುರ್ಗ ತಾಲ್ಲೂಕು ರ 1... ಕರೀಲಕ್ತ 
ಳುವಂತೆ 


ತಿ 


ಪ. ೮.೨೨ರ... 
ತಸ್ಯ) 

ದಿಣ್ಣೆಯಲ್ಲಿರುವ ಶಾಸನವು 
ಗೌಡನೆಂಬುವನು  (?) ಜ್‌ ತಿಂಮೃವೀರಗಾರ್ರಿಗೆ 
ಕಲ್ಪಿನಗುಡಿಯನ್ನು ಕಟ್ಟಿಸುತ್ತಾನೆ. (ಇಂಥ ಗುಡಿಗಳು 
ಅಲ್ಲಲ್ಲಿಯೇ ಸಿಕ್ಕುತೆ ಮೆ ಇವನ್ನು ಇಂದೂ ಜನ "ವೀರ 
ಸಹ ್‌ ಕ್ಡ 

ಗಾರ್ರಗುಡಿ' ಎಂದು ಕರೆಯುತ್ತಾರೆ ಮತ್ತು ನಡೆದು 
ಕೊಳ್ಳುತ್ತಾರೆ. : ಸತ್ತ ವೀರನ ಸಮಾಧಿಯ ಮೇಲೆ 
ಇಂಥ ಗುಡಿಗಳನ್ನು ಕಟ್ಟಿಸುವುದು ಆಂದಿನ ವಾಡಿಕೆ 
ಯಾಗಿತ್ತು). ಇಲ್ಲಿ ಶಿವಮೂರ್ತಿ ರುದ್ರಮೂರ್ತಿ69 
ಎನ್ನುವವನು ಈ ಗುಡಿಯನ್ನು ಕಟ್ಟುತ್ತಾನೆ. 


ಬ್ರ 


ಚ 


ಹಾಟ ಇವನು ಸ ಗಾಚಾರಿಯ ಮಗೆ. 


ರಮಣ ಗುಡಿಯು ಕಾಯ ಚಾ: ಇಲ್ಲಿ ಗೋಪುರದ 
ಕೆಲಸವನ್ನು. ಬೋಗಾಚಾರಿಯ ಮಗನಾದ ಲಿಂಗಾ 
ಜಾರಿಯು ಮಾಡುತ್ತಾನೆ. ಇಲ್ಲಿ ಬರುವ "ವೇಮೂರು` 
ಎಂಬುದು ಬಹುಶಃ ಈತನ ಊರಿನ ಹೆಸರಾಗಿರಬೇಕು. 
ಕಾಲವನ್ನು ಹೇಳಿಲ್ಲದ ಶಾಸನಗಳು ಕೆಲವು ಕಟ್ಟಡ 
ನಿರ್ಮಾತೃಗಳ ಬಗ್ಗೆ ಮಾತನಾಡುತ್ತವೆ, ಅವುಗಳನ್ನು 


68 %ಛಿ, ೩ ೩1. 179 

69 %ಓಲಿ, ೫1, ಲಿ4, 40 

70 ೫೮. ೪, 81). 85 (ಪರಿಷ್ಕೃತ) 

71. 511, ೫11111, ॥. 206, 7೫೦. 154 
2. 80. ೫೪11, 8/7. 100 

3. ೫೦. ೪111, 5೩. 42 


ದೇವಜ,7' ಈ ಶಾಸನವು ಇವನನ್ನು “ಬಿನ್ನಾಣಿ 
“ಕಲ್ಕುಟಿಗ' ಎಂದು ಕರೆದಿದೆ. ಶೆಟ್ಟಿ ಕೊಬ್ಬ ನು ಸ 
ಕ್ಷಿಯಐಂಿ ಬಾ ಚೇಶ್ವರ ದೇವಸ್ಥಾ ನವನ್ನು ಮಸ 


ಫ್ರಿ ಬಿ 


ಇಲ್ಫಿ ಈತ ಇಟ್ಟಿಗೆಯ ಕೆಲಸವನ್ನು ಮಾಡಿದ್ದಾ ನೆ 1 


ಸು ಸ್ಮ 
ನಲ್ಲಬ್ರ). ಇದು ವಿಶೇಷ. ಈ ಓಜುಗಳು ಕೇವಲ ಕಲ್ಪಿನ 
ಮತ್ತು ಮರದ ಕೆಲಸವಷ್ಟೇ ಅಬ್ಲದೆ ಇಟ್ಟಿಗೆ ಕೆಲಸವನ್ನು 
ಕೂಡ ಮಾಡುತ್ತಿದ್ದರು. * ಶಿಲ್ಕಿ ಲ್ಬಿಯು ಇಲ್ಲಿ ಕೇವಲ 
ಗುಡಿ ಕಟ್ಟಿದ ಷ್ಟೇ ಅಲ್ಲದೆ, ಈತನೇ ಆ ದೇವಸ್ಥಾನದ, 
ಬಿಲ ಛಲ ೧೧ ಛಿ 
“ಪಡಿಸಲುವ' ಕೆಲಸವನ್ನು ಕೂಡ ನಿರ್ವಹಿಸುತ್ತಾನೆ. 
ಆಂದರೆ ಬಹುಶಃ ಆಗಿಂದಾಗ್ಗೆ ಬರುವ ಗುಡಿಯ: 
ದುರಸ್ತಿಯ ಕೆಲಸ. ಆ ಕಾರಣಕ್ಕಾಗಿ ಇವನಿಗೆ “೧ 
ಮತ್ತರು' ಭೂಮಿಯನ್ನು ಬಿಡುತ್ತಾರ. ಇ ಅಕ್ಷರ 
ಜನ ಊ 


ಸ್ಠಾ ಶಲಿತ್ಯದಿಂದ ದೇವೋಜ ಎಂಬುದು ದೇವಜ ಎಂದಾಗಿರ 
ಗಹೆ ಗ: 


ಬಹುದು. ಮತ್ತು ಇದು ಜಾಲುಕ್ಕ ಜಗದೇಕಮಲ್ಲನ 
ಕಾಲ. ಬೌರಿಂಗ್‌ಪೇಟೆ ತಾಬ್ಲೂಕು ಗಟ್ಟುಕಾಮದೇವ 


1 
ಹಳ್ಳಿಯ ಈಶ್ವರ ಗುಡಿಯ ತಳಪಾಯದಲ್ಲಿರುವ ಶಾಸನವು 
ಶೆಟ್ಟಿಯೊಬ್ಬನು ದೇವಾಲಯವನ್ನು ಮಾಡಿಸಿ ಲಿಂಗ 
ಪ್ರತಿಷ್ಠೆಯನ್ನು ಮಾಡಿಸಿದುದನ್ನು ಹೇಳು ತ್ತದೆ. ಇದನ್ನೆಲ್ಲ 


ಇ ಇರ್‌ 


ಮಾಡಿದ ನಂಣಂಬಾಚಾರಿ?2 ಎಂಬುವನಿಗೆ ಖಂಡುಗ 


ಜಾನಿ ಹ ತ ಹ ಹ 
ಗದ್ದೆಯನ್ನು ಇಲ್ಲ ಕೊಡಲಾಗಿದೆ, 
ಮ ರಾ ಹ ಕ ಎರಿ ಪ ಹ ಗ 
ಚಾವುಂಡೋಜರಾಚಾರಿ? 'ವೈರಿ ಬ ರುಂಡ'. 
ಸರ ಎತ ಅಮು ಈ ಹ `ಸ ( ಷು 
ಗೋತ್ರ ಪವಿತೃ'. “ಕಂತ ಭಯಾವಕ'. ಎಂದು 
ಎ ಸು 
ನಜವ ನ ಹ್‌ ೨ಸಗಾಂಪ ಇದ 
ಮುಂತಾದ ವಿಶೇಷಣಗಳಿಂದ ಈತನನ್ನು ಪರಿಚಯಿಸ 


ಗಿ ಶಿಲ್ಪಿಗಳು ಹೇಳಿಕೊಳ್ಳು ವಂಶಿ 
ರ್ದ್ಗೆ ಮಾಡುವ ವಿಷಯ 


ನ ವ ಎದೆ ಪಾಷ 
ರ್ಮಾಣವಷ್ಟೀ ಅಲ್ಲರಿ 


ತ್ರ 
ಗ್ಗ 
2 
೮) 
1 
೩ 
ತ್ತ 


ಯುದ್ಧವೀರನೂ ಆಗಿರಲಿಕ್ಕೆ ಸಾಕು. 'ಮಚ್ಚರ ಗಂಡ 

ಎಂಬ ಬಿರುದಾಂತ ಘರುಳೋಜ ಇವನ ಅಜ್ಜ. ಕಟು 
ಕೋಜ ಇವನ ತಂದೆ. ಈಶ ಸಾಗರ ತಾಲ್ಲೂಕು ತಾಳ 
ಗುಪ್ಪ ಗ್ರಾಮದ ಕಡಂಬೇಶ್ವರ ಗುಡಿಯ ಕಂಭದಲ್ಲಿರುವ 
ಶಾಸನವು ಇವನು ದೇವಾಲಯವನ್ನು ಮಾಡಿದುದಾಗಿ 
ಈತನಿಗೆ ಗೋತ್ರದ ಪರಿಕಲ್ಪನೆಯೂ 
ತಾನು "ಗೋತ್ರ ಪವಿತ್ರ'ನೆಂದು ಕೂಡ 


ಕಬುಳ74. ಕಾಲವನ್ನು ಹೇಳಿಲ್ಲ ಮಾಗಡಿ 
ತಾಲ್ಲೂಕು ಬಿಸ್ಕೂರು ಗ್ರಾಮದ ಪಾಳುಬಿದ್ದಿರುವ ಈಶ್ವರ 
ಗುಡಿಯಮೇಲಿರುವ ಶಾಸನವು ಹೇಳುವಂಶೆ ಆ ಒಂದು 
ಶಿವಾಲಯವು "ಕಬುಳ ಕೃತ', `ಶ್ರೀಮಾನೂವುರಗ 
ಶ್ವಾನ್ಯಯ'ಎಂಬ ಓದು ಸರಿಯಾಗಿ ಅರ್ಥವಾಗುವುದಿಲ್ಲ. 
`ಬಹುಶಃ ಈಶ ಅದಾವುದೋ ತನ್ನ ವಂಶವನ್ನು 


ಗಂಗೋಜ,75 ಈತ ಮಾರೋಜನ ಮಗ. 
'ಅದಾರೋ ವ್ಯಕ್ತಿಯೊಬ್ಬ ಅದೇನೋ ಕಾರಣಕ್ಕೆ ಸತಿ 
ಲಾಗಿ ಅಲ್ಲಿ ಸಮಾಧಿಯ ಮೇಲೆ ಒಂದು ವೃಂದಾವನ 
ವನ್ನು ಮಾಡುತ್ತಾರೆ... ಗಂಗೋಜನ ಕೈಯಲ್ಲಿಯೇ 
ಅದನ್ನು ಮಾಡಿಸುತ್ತಾರೆ. ಇಲ್ಲಿ “ಸೇವೆ” ಎಂದು ಬಂದಿ 
ರುವುದರಿಂದ, ಗಂಗೋಜನು ಇದನ್ನು ಸೇವೆ ಎಂದೇ 
ಉಚಿತವಾಗಿ ಮಾಡಿಕೊಟ್ಟಿರಬೇಕು. 


ಪೋಲೋಜ.6 ಚಿತ್ರದುರ್ಗ ಜಿಲ್ಲೆ, ಐಮಂಗಳ 
ಹೋಬಳಿ ಸಿಂಡ್ಲಯನಕೋಟೆ ಗ್ರಾಮದ ಬ್ರಹ್ಮದೇವರ 
ದೇವಾಲಯದಲ್ಲಿ ಬಿದ್ದಿರುವ ಕಲ್ಲು ಹೇಳುವಂತೆ, ಕಲ್ಲ 
ಕುಟ್ಟಿಗನಾದ ಪೋಲೋಜನು ಈ ಗುಡಿಯ ಕೆಲಸವನ್ನು 


74 ೫೮. 1%, 318. 53 
75 ಔಲಿ, ಇಓ. 0%. 52 
76 ೫೮. ೫೭1, ೧. 296, 7೫0. 23 


77 ೫8೦.೫೬, 81 
78 ೫೩1. ೫, 81 
79 ಒಡ್ಡಿಉ 


80 ಕನ್ನಡ ನಿಘಂಟು, ಕ. ಸಾ. ಪ. ಪ್ರಕಟಣೆ 
$1 511, ೫1, 177-103, 1124 &೫ 


ಇತಿಹಾಸ ದರ್ಶನ 


ವಾಸ್ತುಶಿಲ್ಪಗಳ ಕಾರ್ಯವಿಧಾನ : ಶಾಸನದ 
ತಿನಲ್ಲಿಯೇ ಹೇಳುವುದಾದರೆ... "ಗರ್ಭಗಿಹ', 
ಮಂಟಪ”, "ನೃತ್ಯಮಂಟಪ', 'ಪ್ರಾಸಾದ', "ಉಯ್ಯಾಲೆ 
ಮಂಟಪ', “ವೃಂದಾವನ', "ಮನೆ ಮಳಿಗೆ', “ದೇವಾ 
ಲನ', *"ಶಿಲಾಕೂಟ', “ಶಿಲಾಮಯ ದೇವತಾ ಭವನ', 
“ಮುಖಮಂಟಪದ ಗೋಪುರ”, “ರಾಜಗೃಹ' “ಕಳಸ', 
“ಚಿತ್ರಪತ್ರ', "ತಳಗಂಬ', “ಕಲ್ಲು ಉಪ್ಪರಿಗೆ' ಮೊದ 
ಲಾದವು ಕರ್ನಾಟಕದ ವಾಸ್ತುಶಿಲ್ಪಿಗಳ ರಚನೆಗಳಾಗಿವೆ, 


ಮರ, ದಾರು. ಕಲ್ಲು, ಇಷ್ಟಗೆ, ಕಬ್ಬುನ, ಇತ್ಯಾದಿ 
ಮೂಲ ಸಾಮಗ್ರಿಗಳನ್ನು ತಮ ನಿರ್ಮಾಣ ಕಾರ್ಯ 
ದಲ್ಲಿ ಉಪಯೋಗಿಸುತ್ತಿದ್ದರು, 


ಕಂಭವನ್ನು ನಿಲ್ಲಿಸಿ "ಕಳಶವನ್ನು ಎತ್ತಿ', "ದಾರು 


ಕರ್ಮವನ್ನು ಮಾಡಿ',  "ಕಲುಗೆಲ್ಲವನ್ನು ಗೆಯ್ದಾು', 
“ಕಬುನದ ಕೆಲಸವ ಮಾಡಿ' ಕಟ್ಟುತ್ತಿದ್ದರು, “ಲೇಸಾಗಿ 
ಚಿತ್ರಪತ್ರ್ರ , ಸಮೇತ'77 ದೇಗುಲವನ್ನು ಬೆಸಗೆಯು 
ಶ್ರಿ ದ್ದ ರು.78 


ಗುಡಿಯ ನಿರ್ಮಾಣವನ್ನು ಮೂಡಿಸುವಾತನೂ 
ಊರಿನ ಮತ್ತು ಪರಊರಿನ ಆಧ್ಯರುಗಳೆಲ್ಲರೂ ಸೇರಿರು 
ವಾಗಂ7 ವಾಸ್ತುಶಿಲ್ಬಿಯು ಗುಡಿಯ ಕೆಸರುಗಲ್ಬನ್ನು 
ಶುಭಮುಹೂರ್ತದಲ್ಲಿ ಪ್ರಾರಂಭಿಸುತ್ತಿದ್ದನು. `ಕೆಸಜು 
ಲ್ಲ” ಎಂದರೆ ಅಡಿಗಲ್ಲು, ತಳಪಾಯದ ಕಲು, ಅಸ್ತಿ 
ಭಾರದ ಶಿಲೆ ಎಂದು ಅರ್ಥ.80 “ಕೆಸಜಗಲ್ಲಾದಿಯಾಗಿ8! 
ಎಂಬುದಾಗಿ ಶಾಸನಗಳಲ್ಲಿ ಬರುವ ಮಾತಿನಿಂದ ಯಾವುದೇ 


೦೨೩ 


82, ಕೆಲಸವನ್ನು ಪ್ರಾರಂಭಿ 
ರು, ಹೀಗೆಯೇ ಒಂದು ಗೊತ್ತಾದ ಶುಭ ದಿನ 
ದಂದು ಗುಡಿಯನ್ನು ಕಟ್ಟಿ ಮುಗಿಸಿ “ಕಳಸನಿಬ್ಬಾಣ'83 
ಮಾಡಿ "ಪ್ರತಿಷ್ಠೆ'ಯನ್ನು ಮಾಡಿ "“ದೇವಾಲ್ಯ'ವನ್ನು 
`ಬಿಟ್ಟುಕೊಡುತ್ತಿದ್ದರು. ಹೀಗೆ ಪ್ರತಿಷ್ಠೆಯನ್ನು ಮಾಡಿ 
ಕೊಡುವ ಸಂದರ್ಭದಲ್ಲಿಯೇ ಶಿಲ್ಪಿಗೆ "ಪೂರ್ವ ಮರ್ಯಾದೆ' 
ಮಾಡಿ ದಾನ ದತ್ತಿಗಳನ್ನು ಬಿಡಲಾಗುತ್ತಿತ್ತು. 84 “ಕರು` 


ಎಪಿ. ಎಪಿ 
ತಳಪಾಯ, ತಲೆಗಂಬ,,  ಮೂಲಸ್ತಂಭ, 


ದ್‌1 


ಎಂದರೆ 
ಶಾಸನವು “ಕರುಶಬ್ದ ಕಾಂ ಗ್ರಹಾದಿ ನಿರ್ಮಾಪಣೇ 


ಲವು ಶಾಸನಗಳ ಪ್ರಕಾರ ವಾಸ್ತುಶಿಲ್ಪಿ 
ಗಳು ಕಾಡನ್ನು ಕಡಿದು ಮಾಡಿದ ಪುರದಲ್ಲಿ ಕೆರೆಯನ್ನು, 
ದೇವತಾಭವವವನ್ನು"ಕರುವಿಟ್ಟು'87 ಮಾಡಿಕೊಡುತ್ತಾರೆ. 
ಶಾಸನಗಳಲ್ಲಿ ಬರುವ ಈ ಸಂಗತಿಗಳನ್ನು ದೇವಸ್ಥಾನದ 
ನಿರ್ಮಾಣದ ವಿವಿಧ ಹಂತಗಳಲ್ಲಿ ಮಾಡುತ್ತಿದ್ದ ಕೆಲವು 
ಆಚರಣೆಗಳನ್ನು (೫100೩15) ಎಂದು ತಿಳಿಯಬಹುದು. 
ಭಾರತೀಯ ಶಿಲ್ಪಶಾಸ್ತ್ರಗಳಲ್ಲಿ ಬರುವ ಕೆಲವಾರು ಆಚರಣೆ 
ಗಳನ್ನು ಕುರಿತು ಹೇಳುವ ಸ್ಟೆಲ್ಲಾಕ್ರಾಮ್ರಿಶ್ಟ್‌88 ಅಭಿ 
ಪ್ರಾಯವನ್ನು ಈ ರೀತಿ ಸಂಗ್ರಹಿಸಬಹುದು : ಗುಡಿಯ 
ನಿರ್ಮಾಣಕ್ಕಾಗಿ ಸಿದ್ಧಪಡಿಸಿದ ಪ್ರದೇಶದಲ್ಲಿ ವಾ 
ಪುರುಷನ ಸಾಂಕೇತಿಕ ಚಿತ್ರವನ್ನು ಬಿಡಿಸಬೇಕ 
ಎಂದು. ಕರೆಯುತ್ತಾರೆ, 


| 
2 


ಸ ಜಾದಳ: ಜ್ಯ 
“ವಾಸ್ತುಪ್ರರುಷಮಂಡಲ' 


82 ೫೮, 2೫೭11, 51. 38 878 ಓಣ 
83 ೫೮. ೫, ಗಿ೬. 34, 1121 &೬/೧ 
84 1016. 

85 ಕನ್ನಡ ನಿಘಂಟು ಕ. ಸಾ. ಪ, ಪ್ರಕಟಣೆ 


86 ಶಬ್ದಾನು ಶಾಸನ : ೨೯೭, ವಾಖ್ಯಾ 


87 ೫೦. ೫, 175, 1186 ಸಿ0೧ 
88 560118 80/8111. "770 811760 011010' 
89 ೫ಛಲ,.. ೪೫1, 5ಓ. 1197 &70 
90. 8೮. 1, ಮಡಿಕೇರಿ ೭, ೧೮೦೨ 0) (ಪರಿಷ್ಕೃತ 
91 ೫೮. ೫11, 5. 878 40 

92 ೫೮, ೫, 81 147, 1121 40 
93 0ಛಲ, 1%, ೮%. 263 


ಇ 


ಇದು ಕಟ್ಟಬೇಕಾಗಿರುವ ಗುಡಿಯ ನಕಾಶೆಯೂ ಆಗಿರು. 
ತ್ತದೆ. ಇದನ್ನು “ಯಂಶ್ರ' ಎಂದು ಕೂಡ ಕರೆಯುತ್ತಾರೆ- 
ಈ ಯಂತ್ರವು ರೇಖಾಗಣಿತಬದ್ಧವಾಗಿರುತ್ತದೆ. “ಹಳೇ 
ಬೀಡು ಪುರಾತನ ಚರಿತ್ರೆ” ಎಂಬ ಪುಸ್ತಕದಲ್ಲಿ ಪಟೇಲ್‌ 


ಶಿವನಂಜೇಗೌಡರು ಹೊಯ್ಸಳೇಶ್ವರ ಗುಡಿಯನ್ನು ಕುರಿತು. 
ಅದು ಶ್ರೀಚಕ್ರದಿಂದ ನಿರ್ಮಿತವಾಗಿದೆ ಎಂದು ಹೇಳಿ 
ರುವ ಮಾತನ್ನು ಇಲ್ಲಿ ಸ್ಮರಿಸಬಹುದು. ಆದರೆ ಶಾಸನ 
ಗಳಲ್ಲಿ ಈ ವಿವರ ಬಂದಿರುವಂತೆ ತಿಳಿಯುವುದಿಲ್ಲ. 
ಬಹುಶಃ ಮೇಲೆ ಹೇಳಿದ "ಕರುವಿಡು'ವ ಕ್ರಿಯೆಯಲ್ಲಿ ಈ 


ಎಲ ವಿವರಗಳು ಸೇರುತ್ಮಿದಿ ರಬಹುದು. 
ದ್‌ ಎ0 


ಗೊತ್ತಾದ ಅವಧಿಯಲ್ಲಿ ಮುಗಿಸಿಕೊಟ್ಟ ಶಿಲ್ಲಿಯ. 


ಬೆ ವಿ 
ಬಗ್ಗೆ. ಪ್ರೀತಿಯುಂಟಾಗಿ ಆತನನ್ನು ಗೌರವಿಸು 
ತ್ರಿದ್ದರು.89 ರೂವಾರಿಗಳು ವರ್ಷಗಟ್ಟಲೇ ಕಟ್ಟುತ್ತಿ 
ದ್ದರು... ಲಿಂಗರಾಜ ಮಹಾರಾಜರ ಅರಮನೆಯನ್ನು 


ನಿರ್ಮಿಸಲು ೨ ವರ್ಷ, ೧ ತಿಂಗಳು, ೨ ದಿನಗಳನ್ನು 
ತೆಗೆದುಕೊಂಡರೆಂದು ನಿಖರವಾಗಿ ಲೆಕ್ಕಹಾಕಿ ಒಂದು. 
ಶಾಸನ ಹೇಳುತ್ತದೆ.90 ಇವರು "ಉಳಿ'ಯನ್ನೂ “ಬಳ್ಳಿ' 
ಯನ್ನೂ ಕಡಿದು ಕೆಲಸ ಮಾಡುತ್ತಿದ್ದರು.9! ಕಟ್ಟಿಸು 


ವಾತನು ನೋಡಿ ಒಪ್ಪುವಂತೆ ಮಾಡುತ್ತಿದ್ದರು.92 


ಗುಡಿಯನ್ನು ಕಟ್ಟಿದರೆ ಮತ್ತೆ ಕೆಲವೆಡೆ ' ಅನೇಕರು ಕೂಡಿ. 
ಮಾಡಿದ್ದಾರೆ. ಒಂದು ಕಡೆ ಒಬ್ಬನು ಕೆಸರುಗಲ್ಲಾ ದಿಯಾಗಿ 


ಸರ್ಜಾ ಇಷ್ಟ ಪವ ಸ್ಯ ಪುಸಿ? ತುವ ಸುಸು ಚತು ಲ ತಮರ 


ಹ ಧಾ 


ನಂದಿ ಮತ್ತು ನಂದಿ ಮಂಟಪ, ಭೈರವ ಮತ್ತು ಭೃರವ 
ದೇಗುಲ, ಭಗವಶಿ ಮತ್ತು ನಾರಾಯಣ ದೇವರುಗಳ 
ಮೂರ್ತಿಗಳನ್ನೂ ಹಾಗೂ ಆ ಗುಡಿಯಲ್ಲಿರುವ ಪರಿವಾರ 
ದೇವರುಗಳನ್ನೂ ತಾನೊಬ್ಬನೇ ಮಾಡಿರುತ್ತಾನೆ.84 ಹೀಗೆ 
ಒಬ್ಬನೇ ಕಾರ್ಮಿಕನಿಂದ ಗುಡಿಯ ಬೇರೆ ಬೇರೆ ಭಾಗಗಳ 
ಕೆಲಸಗಳನ್ನೆಲ್ಲ ಮಾಡಲಾಗುತ್ತಿತ್ತು. (ಒಬ್ಬನೇ ವಾಸ್ತು 


ು 

ಕ 
ಜಾ) ಎನೆ ಅಳೆ ಬಾರಾಲ್ನಾ ಕಾಲ ಟೆ ಕಾಲಿ್ಪ ಲಿ 

ಎಂದರೆ ಪ್ರಧಾನವಾದ ಒಬ್ಬ ಓಜ ಎಂದು ಇಟ್ಟು 


ಳಿ ಎ ಪ 

೦೨ ಮು ಡ್‌ ಬಿ 
ಕೊಳ್ಳಬೇಕಾಗುತ್ತದೆ. ಓಜರಲ್ಲದ. ಇತರ ಅನೇಕರು 
ಅವನಿಗೆ ಸಹಾಯ ಮಾಡಿದ್ದಿರಬೇಕು.) ಮತ್ತೊಂದು 


ಸೆ 
ಕಡೆ ಇಬ್ಬರು ವಾಸ್ತುಶಿಲ್ಜಿಗಳು ಸೇರಿ ಇಡೀ ಗುಡಿಯನ್ನು 
ಕಟ್ಟಿರುವುದೂ ಉಂಟು.95 ಮತ್ತೆ ಕೆಲವು ಕಡೆ ಶಿಲ್ಪಿಯು 
ತಾನು ಗುಡಿಯ ಯಾವುದೋ ಒಂದು ಭಾಗವನ್ನು 
ಮಾತ್ರ ಮಾಡುತ್ತಿದ್ದನು. ಉದಾಹರಣೆಗೆ ಶ್ರೀ ಸರ್ವ 
ಸಿದ್ಧಿ ಆಚಾರ್ಯ್ಯನ್‌96 ಎಂಬುವನು ಗುಡಿಯ ದಕ್ಷಿಣ 
ಭಾಗವನ್ನು ಮಾತ್ರ ಮಾಡಿದ್ದಾನೆಂದು ತಿಳಿಯಬಹುದು. 
ಹೀಗೆ ಕೆಲವೊಮ್ಮೆ ಗುಡಿಯ ದಿಕ್ಕಿಗನುಸಾರವಾಗಿ ಹಂಚಿ 
ಕೊಂಡು ಮೂರು ನಾಲ್ಕು ಮಂದಿಯೂ ಮಾಡು 


ತ್ತಿದ್ದರು, 


ದ್‌ೆ ಇ ಜ್‌ ದು ದ್‌ ಬುಸ್ಟಿ 
ಹಾಗೆಯೇ ಮತ್ತೊಂದು ಶಾಸನದ ಮಂತ್ರಿ 
ಕಿ 
ಸಿಂಗರಾಜನೆಂಬುವನು. "ಮ(ವ)ರದರಾಜರ ದೇವರ 
ಪಿ ಹಾ, 
ಗುಡಿ'ಯ ಬೇರೆ ಬೇರೆ ಕೆಲಸವನ್ನು ವಿಶ್ವಕರ್ಮ ಕುಲಕ್ಕೆ 


ಸೇರಿದ ಬೇರೆ ಬೇರೆ ಕುಶಲ ಕಾರ್ಮಿಕರಿಂದ ಮಾಡಿಸಿದಂತೆ 
ಹೇಳಿವೆ. ಆವಿಕಲ್ಲ ಬಾಚಿ ಬೈಜೋಜನ ಕೈಯಲ್ಲಿ ಗುಡಿಯ 
ಮರಗೆಲಸವನ್ನೂ, ಕಂಮಾರ ಆಂಜಲ ದೀವಿಂಗೋಜುಎಿನ 
ಕೈಯಲ್ಲಿ ಕಬ್ಬಿಣದ ಕೆಲಸವನ್ನು ಮಾಡಿಸಿ ಕದವನ್ನು 
ಹಾಕಿಸಿ ಆವೋಜುಗಳಿಗೆ ಕುದುರೆ ಸತ್ತಿಗೆಗಳನ್ನೂ ಗದ್ದೆ 
ಯನ್ನೂ ಕೊಟ್ಟು ಗೌರವಿಸಲಾಗಿದೆ. ಹೀಗೆ ಬಡಗಿ, 
ಕಂಮಾರ, ಕಲ್ಲುಕುಟಿಗ ಓಜುಗಳೆಲ್ಲರೂ ಸೇರಿ ತಮಗೆ 


94 8೮. ೫111, 0. 146, 1094 ೩7 (ಪರಿಷ್ಕೃತ) 


95 ೫೦.೪, ೫. 110 

96 611. 2%, 488, ೦80: 4೧ 
97 ೫೮. ೫1, 66,117 ೬0) 

98 ೫8೮. ೫, ೮೬. 27, 962 0 
99 ೫೮. 1, 19, 1544 ಸಿ೫0 

100 ೫೮. ೫11, 7॥. 2, 1263 ೩0 


ಮಾಡಿ ಗುಡಿಯನ್ನು ಕಟ್ಟು 
ತ್ತಿದ್ದರು.97 ಹೀಗೆ ವಾಸ್ತುಶಿಲ್ಪಿಗಳು ಶ್ರಮವಿಭಜನೆ 
ನ 


€ು 
ಯನ್ನು ಮಾಡಿಕೊಂಡು ಗುಡಿಯನ್ನು ಲ 


ದಿ 


ವಾಸ್ತುಶಿಲ್ಪಿಗಳು. ಸಾಮಾನ್ಯವಾಗಿ ಹೊಸ 

ದೇವಾಲಯಗಳನ್ನು ಕಟ್ಟುತ್ತಿದ್ದರೂ ಕೂಡ, ಅಲ್ಲಲ್ಲಿಯೇ 

ಹಳೆಯ ಕಟ್ಟಡಗಳನ್ನು ದುರಸ್ತಿಗೊಳಿಸಿರುವುದನ್ನೂ 

ಕಾಣುತ್ತೇವೆ. ಒಬ್ಬನು ಇಟ್ಟಿಗೆಯಲ್ಲಿದ್ದ ಷಪಳೆಯ 
ಸ ಸ್‌ 


ಕ 
ಬ 


ದೇಗುಲವನ್ನು ಕೆಡವಿ ಹೊಸದಾಗಿ ಕಲ್ಲಿನಲ್ಲಿ ಕಟ್ಟು 
ತ್ತಾನೆ,58 

ಕೆಲವು ಕಡೆ ಅಪರೂಪಕ್ಕೆ ದಾರುಮಯ ಬಸದಿಯು. 
ನಿರ್ಮಾಣವಾದ ವಿಷಯವೂ ಬರುತ್ತದೆ. ಆದರೆ ಹೀಗೆ 
ಮರದಲ್ಲಿ ಮಾಡಿಸಿದ ವ್ಯಕ್ತಿಗೆ ಕರೆದು, ಅನಂತರ ಶಿಲಾ 
ಮಯ ಬಸದಿಯನ್ನು ಮಾಡಲು ಬುದ್ಧಿಯನ್ನು ಕಲಿಸು 
ತ್ತಾರೆ.89 ಇದನ್ನು ನೋಡಿದರೆ ಆಗಿನ ಕಾಲದಲ್ಲಿ ಮರದ 
ಕೆಲಸಕ್ಕಿಂತ ಕಲ್ಲಿನ ಕೆಲಸಕ್ಕೆ ಹೆಚ್ಚಿನ ಮನ್ನಣೆಯಿತ್ತೆಂದು 
ತಿಳಿಯಬಹುದಾಗಿದೆ. ಕೆಲವು ಸಾರಿ ಬಿದ್ದು ಹೋದ ಅರ್ಥ 
ಗುಡಿಯನ್ನು ಕಟ್ಟೆ ಪೂರ್ತಿ ಕೂಡ ಮಾಡಿರುತ್ತಾರೆ. 


ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ಕಲ್ಲು ಮೊದಲಾದ 


ಮೂಲ ಸಾಮಗ್ರಿಗಳನ್ನು ಹೊಂದಿಸಿಕೊಳ್ಳುತ್ತಿದ್ದರು. 
ಇದಕ್ಕೆ ಆಗಿನ ಕಾಲದಲ್ಲಿ ಒಂದು ವ್ಯವಸ್ಥೆಯೇ ಇದ್ದಂತೆ 
ಕಾಣುತ್ತದೆ. ಕೆಲವೊಮ್ಮೆ ತಾನು ದಾನವಾಗಿ ಕೊಟ್ಟ 


ಪ್ರದೇಶದಲ್ಲಿರುವ ಕಲ್ಲುಬಂಡೆಯನ್ನು ಕೆರೆ, ಬಾವಿ. 
ಬಚ್ಚಲು, ಮಾಳಿಗೆ-ಗುಡಿ ಆ ಪ್ರದೇಶದಿಂದ ಹೊಸ. 
ಗುಡಿಯನ್ನು ಕಟ್ಟುತ್ತಿರುವ ಜಾಗಕ್ಕೆ ಸಾಗಿಸಲು ಅನುಮತಿ 
ಯಿರುತ್ತಿತ್ತು. ದಾನ ಕೊಡುವಾಗಲೇ ದಾನಿಯು ಅಂಥ 
ನಿರ್ಮಾಣಕಾರ್ಯಕ್ಕೆ ಅನುಕೂಲವಾಗುವಂತೆ ಮೊದಲೇ 


ಮಾಡಿಕೊಳ್ಳುತ್ತಿದ್ದರು.100 ಬೇರೆ ಒಂದು ದೇವಸ್ಥಾನದ. 


ಪೌಳಿಯಲ್ಲಿ ಹುಟ್ಟುಗಲ್ಲು ಇದ್ದಿದ್ದು ಮತ್ತೊಂದು 
ದೇವಸ್ಥಾ ಹವನ್ನು ಕಟ್ಟ ಲುಸೇ ವೆ ಎಂದು. ಭಾವಿಸಿ ಅದನ್ನು 
ಒಡೆದು" ಹೊಡೆಯಿಸಿ' ಕೊಡಲಾಗುತ್ತಿತ್ತು.101 ಕ್ರಿ.ಶ. 
೧೨೯೪ರಲ್ಲಿ ವಾರಂಗಲ್ಲಿನ ರಾಣಿಯಾಗಿದ್ದ ರುದ್ರಮ 
ದೇವಿಯ ಆಜ್ಞೆಯ ಮೇರೆಗೆ ಕೋಟೆಯನ್ನು ಕಟ್ಟಲಾಗು 
ತ್ತದೆ . ಕೋಟೆಯ ಪಕ್ಕದಲ್ಲಿರುವ ಶಾಸನದಲ್ಲಿ ಕಲ್ಲು 
ಚಪ್ಪಡಿಗಳನ್ನು ಹೇಗೆ ಆ ಸ್ವಳಕ್ಕೆ ಎತ್ತಿನ ಗಾಡಿಯಲ್ಲಿ 
ಇಸ ರೆಂಬುದನ್ನು ಚಿತ್ರದಲ್ಲಿ ತಿಳಿಸಿದೆ.102 
ಹಾಗೆಯೇ ಮತ್ತೊಂದು ಶಾಸನವು ಇಟ್ಟಿಗೆಗೆಂದು ಅಗೆದು 
ಕೆರೆಗಳಾದವು, ಕಲ್ಲಿಗೆಂದು ಕತ್ತರಿಸಿದ್ದರಿಂದ ಜೆಟ್ಟ ಕರಗಿ 
ಷಮಶಟ್ಟಾಯಿತು. ಸುಣ್ಣದ ಭಂಡಿ ವರ್ಷಗಟ್ಟಲೇ 
ಓಿಡಾಡಿದ್ದರಿಂದ ರಸ್ತೆಗಳೆಲ್ಲ ಹಳ್ಳ. ಬಿದ್ದು 
ಹೋದವು 103 ಎಂಬುದಾಗಿ ಹೇಳುತ್ತದೆ, ವಾಸ್ತುಶಿ€ 
ಗಳು ಕಷ್ಟಕರವಾದ ಕಲ್ಲು ಕೆಲಸವನ್ನು ಮಾಡುತ್ತಿ ಔರು. 
ಪಟೇಲ್‌ ಶಿವನಂಜೇಗೌಡರು ತಮ್ಮ ಪುಸ್ತಕದಲ್ಲಿ "ಈತನು 
ವಿನಯಾದಿತ್ಯ) ಕಟ್ಟಿಸಿದ ದೇವಾಲಯಗಳಿಗೆ ಕಿತ್ತ ಕಲ್ಲಿನ 
ಗುಂಡಿಯೇ ಕೆರೆ ತೊರೆ ಆದುವು” ಎಂದು ಹೇಳಿರುವ 
ಮಾತನ್ನು ಇಲ್ಲಿ ಉಲ್ಲೇಖಿಸಬಹುದು. 


ರಾಘವಾಂಕನ `ಸಿದ್ಧರಾಮಚಾರಿತ್ರ'ದಲ್ಲಿ ಸಿದ್ಧ 
ರಾಮನು “ಧೃತಿ ಮಾಡಿ ಇಲ್ಲಿ ತಲ್ಲಣವಿಐದೀ ಕ್ಷೇತ್ರವ 
'ಬಿಟ್ಟುಹೋಗದಿರಿ ಕಲುಗೆಲಸಕ್ಕೆ ಜಾರಿ”104 ಎಂಬುದಾಗಿ 
ಬಹುಶಃ ಕೆಲ್ಲಂಗೆಲಸವನ್ನು ಭೂಷಲಾಜವೆ 0: 
ಹೋಗುತ್ತಿದ್ದ ಠ್ಹ ಜನರನ್ನು ಹೀಗೆ ಕರೆಯುತ್ತಾನೆ, ಅನೇಕರು 


101 1016, 73, 1748 ೩೧ 


ಹಿಂದೆಗೆಯಬಹುದಾದ ಕಷ್ಟಸಾಧ್ಯವಾದ ನಿರ್ಮಾಣ 
ಕಾರ್ಯವನ್ನು ಶಿಲ್ಪಿಗಳು ಕೈಗೊಳ್ಳುತ್ತಿ ದ್ದರು. 

ಇಂಥ ಇವರಿಗೆ ಸಲ್ಲುತ್ತಿದ್ದ ಕೂಲಿ, ದಾನದತ್ತಿಗಳ 
ಬಗ್ಗೆ ಇಲ್ಲಿ ಯೋಜಿಸುವುದಾದರೆ. ಪತಿ. ಓಜನೆಂಬ 
ರೂವಾರಿಯು ಗರುಡಗಂಬವನ್ನು ತೊತ್ತುಗೆಲಸವಾಗಿ 
ಮಾಡಿಕೊಟ್ಟಿದಾನೆ.195 ಮತ್ತೊಂದು ಕಡೆ ಕೇತೋಜ 


ನೆಂಬ ಕಲ ಕುಟ್ಟಿ ಗನಿಗೆ ಕಲುಕುಟ್ಟಿ ಗೆ ಕೆಲಸಕ್ಕಾ ಗಿ ಜಮೀ 


ನಿನ ಜೊತೆಗೆ “೮ ಹಿಟ್ಟನ್ನೂ' (?) ಕೊಡುತ ರೆ.106 
ಕಲ್ಲೋಜನೆಂಬ ಬಡಗಿಯು ತಾನು ಕಟ್ಟಿದ ಗುಡಿಗೆ ಸೇರಿದ 
ತೋಟದ ಮನೆಯನ ಕಟ್ಟಿದ್ದೆ ದ್ವೆಕ್ಕಾಗಿ ತಾನು ಕೂಲಿ 
ಯನ್ನು ಪಡೆಯುತ್ತಾ ನ ದೇವಾಲಯವನ್ನು ಮಾಡು 


ಪ 
ವುದಕ್ನಾಗಿ ರೂವಾರಿಗಳಿಗೆ ವಸ್ತ್ರವನ್ನೂ, ಅನ್ನವನ್ನೂ 

ಸ್ವಲ್ಪ ಕಾಲ ನಿಫ್ಟಿಸಿ ಕಲ್ಪವೃಕ್ಷದಂತಿರುವ ದಾನಿ 
ಗಳು ಆಂಧ್ರದ ಲೆ ೇಪಾಕ್ಷಿಯ ಕೂರ್ಮಶೈಲ ಎಂಬ 
ಬೆಟ್ಟದಲ್ಲಿ ನಾಥೇಶ್ವರನೇ ಮೊದಲಾದ ಗುಡಿಗಳ ಸಮು 
ದಾಯವೂ ನಾಟ್ಯಮಂಟಪವೂ ಕಲ್ಯಾಣಮಂಟಪವೂ 
ಇದ್ಕೆ, ಪಾಕಶಾಲೆಯಲ್ಲಿ ಶಿಲ್ಪಿಗಳಿಗೆ ಭೋಜನ ವ್ಯವಸ್ಥೆ 
ಯನ್ನು ಮಾಡಲಾಗಿತ್ತು ಎಂದು ಅಲ್ಲಿಯ ಜನ ಈಗಲೂ 
ಹೇಳುತ್ತಾರಂತೆ.108 ಹೀಗೆ ಬೇರೆ ಬೇರೆ ಊರುಗಳಿಂದ 
ಬಂದು ಕೆಲಸ ಮಾಡುತ್ತಿದ್ರ ಶಿಲ್ಪಿಗಳಿಗೆ ಊಟ, ವಸತಿ 


0೨ 
ಹಾಗೂ ಕೂಲಿಯ ವ ವ್ಯವಸ್ಥೆಯನ್ನೂ ಮಾಡಲಾಗುತ್ತಿದ್ದಿರ 
ಬೇಕು. 


102 ಎಂ. ವೆಂಕೋಬರಾವ್‌ ; ಮೈಸೂರು ದೇಶದ ವಾಸ್ತುಶಿಲ್ಪ, ಪು. ೧೬೦ 


103 ೫೮. 11, (ಹಳೇ ಆವೃತ್ತಿ) 142, ೧೧೩೯ 470 
104 ಸಿದ್ಧ ರಾಮಚಾರಿತ್ರ್ಯ್ಯ : ೯.೬೦ 

105 ೫೮. 12೭, 1೬, 39, 140 0೦ 

106 511, 2೮7, 163, 1218 ಗ 

107 511, 2೮7, 69, 1186 47೧ 

108 ಎಂ.ವಿ. ಕೃಷ್ಣರಾವ್‌ 


: ಕರ್ನಾಟಕ ಇತಿಹಾಸ ದರ್ಶನ, ಪ್ಯು ೧೦೪೮ 


ಇತಿಹಾಸ ದರ್ಶನ” 


